CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜೂನ್‌ ೧೦, ೨೦೦೪ (ಜೇಷ್ಮ ೨೦, ಶಕ ವರ್ಷ ೧೯೨೬) ಸಂಚಿಕೆ ೨೪ 











ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಶೀರಾತುಗಳು. 


ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಸಹಾಯಕ ನಿರ್ದೇಶಕರ ಕಛೇರಿ 
ಸರ್ಕಾರಿ ಶಾಖಾ ಮುದ್ರಣಾಲಯ, ಅಂತರಸನಹಳ್ಳಿ, ತುಮಕೂರು-572106 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಸಶಾಮುತು:2004-05, ದಿನಾಂಕ: 28ನೇ ಮೇ, 2004 
ವಿಷಯ : ರೀಲ್‌ ಪೇಪರ್‌ ಕೋರ್‌, ಖಾಲಿ ಇಂಕ್‌ ಡಬ್ಬಗಳು, ಖಾಲಿ ಪ್ಲಾಸ್ಟಿಕ್‌ ಡಬ್ಬಗಳು ಹಾಗೂ ಖಾಲಿ ಪ್ಲಾಸ್ಟಿಕ್‌ ಕ್ಯಾನ್‌ಗಳನ್ನು 
ವಿಲೇವಾರಿ ಮಾಡುವ ಬಹಿರಂಗ ಹರಾಜು ಕುರಿತು. 
ಉಲ್ಲೇಖ : ಕೇಂದ್ರ ಕಛೇರಿ ಪತ್ರದ ಸಂಖ್ಯೆ: ಪಿ 4404:2003-04, ದಿನಾಂಕ:24 27.02.2004. 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಖಾ ಮುದ್ರಣಾಲಯ ತುಮಕೂರು ಇಲ್ಲಿ ಈ ಕೆಳಕಂಡ ಐಟಂಗಳು 
ಶೇಖರಣೆಯಾಗಿದ್ದು ಇವುಗಳನ್ನು ಒಂದು ಕಡೆ ದಾಸ್ತಾನು ಮಾಡಲಾಗಿದ್ದು, ಇವುಗಳನ್ನು ಬಹಿರಂಗ ಹರಾಜು ಮೂಲಕ ದಿನಾಂಕ: 
21.06.2004 ರಂದು ಬೆಳಿಗ್ಗೆ 11.30 ಗಂಟೆಗೆ (ಅಂದಾಜು) ಕಛೇರಿ ಆವರಣದಲ್ಲಿ ನಡೆಸಲಾಗುವುದು. 
ಸದರಿ ಐಟಂಗಳ ವಿವರಗಳು ಈ ಕೆಳಗಿನ ಪ್ರಕಾರ ಇರುತ್ತವೆ 
1) ರೀಲ್‌ ಪೇಪರ್‌ ಕೋರ್‌ (ಅಂದಾಜು)-600 ನಂ. (ಆರುನೂರು) 
2) ಖಾಲಿ ಇಂಕ್‌ ಡಬ್ಬಗಳು (ಅಂದಾಜು)-300 ನಂ. (ಮೂರುನೂರು) 
3) ಖಾಲಿ ರೀಸೋ ಇಂಕ್‌ ಟ್ಯೂಬ್‌ (ಅಂದಾಜು)-300 ನಂ. (ಮೂರುನೂರು) 
4) ಖಾಲಿ ಪ್ಲಾಸ್ಟಿಕ್‌ ಕ್ಯಾನುಗಳು ದೊಡ್ಡದು (ಅಂದಾಜು)-150 ನಂ. (ಒಂದುನೂರ ಐವತ್ತು 
5) ಖಾಲಿ ಪ್ಲಾಸ್ಟಿಕ್‌ ಕ್ಯಾನುಗಳು ಚಿಕ್ಕದು (ಅಂದಾಜು)-150 ನಂ. (ಒಂದುನೂರ ಐವತ್ತು) 
ಟೆಂಡರ್‌ ಮತ್ತು ಹರಾಜಿನ ಷರತ್ತುಗಳು ಈ ಕೆಳಗಿನಂತಿವೆ 
1) ಹರಾಜಿನಲ್ಲಿ ಭಾಗವಹಿಸಲು ಇಚ್ಛಿಸುವವರು ರೂ. 2000 (ಎರಡು ಸಾವಿರ ಮಾತ್ರ) ಇ.ಎಂ.ಡಿ. ಮುಂಗಡ ಠೇವಣಿ 
ಇಡಬೇಕಾಗುತ್ತದೆ. 
2) ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ನಿಗದಿತ ಸಮಯ ಮತ್ತು ದಿನಾಂಕದಂದು ಬಹಿರಂಗ ಹರಾಜನ್ನು ನಡೆಸಲಾಗುವುದು. 
3) ಹರಾಜಿನಲ್ಲಿ ಭಾಗವಹಿಸುವ ಮೊದಲು ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಇಡುಗಂಟನ್ನು (ಇ.ಎಂ.ಡಿ.) ನಗದು ರೂಪದಲ್ಲಿ 
ಪಾವತಿಸತಕ್ಕದ್ದು. 
4) ಇಡುಗಂಟನ್ನು ಜಮಾ ಮಾಡದೆ ಬಿಡ್ಡುದಾರರು ಹರಾಜಿನಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ. 
5) ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ಐಟಂಗಳನ್ನು ಪರಿಶೀಲಿಸಿ ಖಚಿತಪಡಿಸಿಕೊಂಡ ನಂತರ ಹರಾಜಿನಲ್ಲಿ ಭಾಗವಹಿಸಬೇಕು. 
6) ಷೆಡ್ಕೂಲ್‌ನಲ್ಲಿ ತೋರಿಸಿರುವ ಪ್ರತಿ ಲಾಟ್‌ಗೆ ಪ್ರತ್ಯೇಕ ಹರಾಜು ಮಾಡಲಾಗುವುದು. 
7 ಯಾವುದೇ ನಿಬಂಧನೆಗಳನ್ನೊಳಗೊಂಡ ಟೆಂಡರ್‌ಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 
8) ಯಶಸ್ವಿ ಬಿಡ್‌ದಾರರು ತಮ್ಮ ಸ್ವತಃ ಖರ್ಚಿನಲ್ಲಿ ವಿಲೇವಾರಿ ಮಾಡಿಕೊಳ್ಳತಕ್ಕದ್ದು. 


(೬೦೯) 


೬೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 





9) ಐಟಂಗಳನ್ನು ಸಾಗಿಸಲು ಪರವಾನಗಿಯನ್ನು ನೀಡಲಾಗುವುದು. ಪರವಾನಗಿ ಶುಲ್ಕವನ್ನು ಬಿಡ್‌ದಾರರು ಸಹಾಯಕ 
ನಿರ್ದೇಶಕರು, ಸರ್ಕಾರಿ ಶಾಖಾ ಮುದ್ರಣಾಲಯ, ತುಮಕೂರು ಇವರಲ್ಲಿ ಜಮಾ ಮಾಡತಕ್ಕದ್ದು. ಆನಂತರ ಐಟಂಗಳನ್ನು 
ಸಾಗಿಸಲು ಅನುಮತಿ ನೀಡಲಾಗುವುದು. 

10). ಯಾವುದೇ ಕಾರಣಗಳನ್ನು ನೀಡದೆ ಟೆಂಡರ್‌ಗಳನ್ನು ತಿರಸ್ಕರಿಸುವ ಅಥವಾ ಒಪ್ಪಿಕೊಳ್ಳುವ ಅಧಿಕಾರವನ್ನು ಕೆಳಗೆ ಸಹಿ 
ಮಾಡಿರುವವರು ಕಾಯ್ದಿರಿಸಿಕೊಂಡಿರುತ್ತಾರೆ. 


ಪಿ.ಆರ್‌. 235 ಸಹಾಯಕ ನಿರ್ದೇಶಕರು. 
PUBLIC WORKS DEPARTMENT (NATIONAL HIGHWAYS) 
Office of the Executive Engineer, National Highway Divn., Karwar, 
SHORT TERM TENDER NOTIFICATION 
(TWO COVER BID SYSTEM) 
No: EE/NHD/KWR/AE/NIT/2004-05/120 Dated: 14th May 2004 

Sealed Item Rate Tenders for the works noted below under Two Cover Bid System as per 
Karnataka Transparency in Public Procurement Act-2000 in prescribed form in duplicate are invited from 
the Class-| Contractors registered in K.P.W.D./ M.O.R.T. & H. approved Firms/ Agency. Two cover bid 
system of tendering consisting of Technical Bid & Financial Bid. These two covers shall be sealed & kept 
in another sealed cover duly superscribing the name of work & shall be addressed to the undersigned 
with name & full postal address of the bidder. Completed bids will be received in the Office of the 
Superintending Engineer, National Highway Circle, Dharwad or in the Office of the Executive Engineer, 
National Highway Division, Karwar up to 4-00 P.M. on 15.06.2004, subject to the conditions laid down in 
form No. PWG-65 & PWG-66 of KPWD Code Vol-ll, Special condition contained in Schedules & in 
Karnataka transparency in Public Procurement Act-2000, The Technical Bid will be opened by the 
undersigned on the dates noted below. Financial Bid of only those bidders, who qualify in the Technical 
Bid, shall be opened. If any one of the dates mentioned below happens to be a general holiday, the next 
convenient day will be intimated. 






































Sl. Name of Work Amount put E.M.D. in | Cost of Tender | Nature of Time for 
No. to Tender Rs. Forms (in.Rs.) Work completion 
(Rs. in Lakhs) Non of work 
refundable (including 
including monsoon) 
Taxes 
1 2 3 4 5 6 7 
1. | Widening to two lane 288.61 2,89,000/- 20,000/- Widening | 10 Months 
with strengthening from + 8% S.T. & 
Km. 364.00 to 370.630 +10% S.C. Bituminous 
on NH-206, Tumkur- on S.T. Work. 
Honnavar Section. Total 
Rs.21,760/- 
GENERAL CONDITIONS: 


1. The interested contractors in bidding for the work may submit an application to the undersigned 
along with cost of tender documents (non-refundable) to be paid in cash or in the form of D.D. drawn in 
favour of the Executive Engineer, National Highway Division, Karwar, payable at Karwar along with 
application. The applicants should submit proof of registration, latest Income Tax Clearance Certificate, 
Karnataka Sales Tax Clearance Certificate obtained from the concerned Departments and relevant 
experience certificate issued by the Officer not below the rank of Executive Engineer, while submitting the 
application for Tender Schedules, or otherwise the application will not be considered. 

2. Schedule of dates is as under: 


(a) Last date for receipt of application : 07.06.2004 

(b) Issue of Blank Tender Schedules upto 5-30 PM : 10.06.2004 

(0) Last date for submission of Tenders upto 4-00 PM : 15.06.2004 

(d) Opening of Technical Bid at 4-30 PM : 16-06-2004 
CONDITIONS FOR TECHNICAL BIDS: 

1. The E.M.D. in the form of F.D.R./D.D/Pay Order/Bank Guarantee Drawn from a Nationalised or 


Scheduled Bank or N.S.C. (pledged in favour of the undersigned) shall be enclosed in the 
Technical Bid. The Bank Guarantee shall be in the form as specified in PWG-66 supplied with the 
Tender Form or otherwise tender will be rejected. All types of E.M.D. should be valid for 180 days 
from the date of opening fixed for tender or otherwise such tenders will be rejected. 

2. The defect liability period for the work in this notification will be Three years reckoned from the 
date of completion of the work. The item of works to be executed being of very high standards 
shall not require any repairs for three years after completion of the same. If the stretch/structure 
notified as above require any repair during defect liability period as above, the contractor! firm 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೧೧ 





shall re-do the same at contractor's/ Firms own cost. The EMD/ SD tools shall be accordingly 
produced. 

































































3. Each tenderer shall own following machinery & enclose with the Technical bid evidence of 
ownership as detailed under. The technical bids submitted without the evidence of ownership as 
detailed are liable for disqualification. 

4. At the time of submission of application the intending tenderer shall submit an undertaking of 
erecting the HMP within the radius of 40 Kms. from the work spot on award of the said work. 

Sl.No. Machniery Numbers Evidence of Ownership to be furnished 
1 2 3 4 
For Bridge & Road Work: 2 Copy of Purchase Invoice/Sale deed with 
1) Concrete Mixer a copy of Purchase Invoice from the 
Seller. 
2) Vibrators 2 -do- 
3) Excavator (20 M.T) 1 -do- 
4) Hot Mix Plant of 40/60 TPH or Higher 1 -do- 
Capacity (as per MORT & H 
Specification) 
5) Sensor Paver finisher 1 -do- 
6) Static Road Rollers 2 -do- 
7) Vibratory Road Roller 1 -do- 
8) Mechanical Sprayers 2 -do- 
9) Pug Mill 1 -do- 
10) | Tippers 4 Copy of Registration Certificate from 
R.T.O. 
11) | Scaffolding & centring material. 1 Unit -do- 
12) | Generator. 1 Copy of Purchase Invoice/Sale deed with 
a copy of Purchase Invoice from the 
Seller. 
13) 1Q. ಛಿ. equipment such as sieves, 1 Unit -do- 
Bitumen Extractor & Weighing 
Machine etc., with Laboratory & 
Technical Staff. 

5. Each Tenderer should have individually satisfactorily completed works of similar nature of value 
not less than 30% of the value of work in this Notification (updated at 10% per annum 
compoundable) in any one financial year during a block period of previous five years. 
Alternatively, the contractor should have completed a billing of 30% of the value of work in this 
Notification, during the current financial year for same nature of work. The experience certificate 
in this regard should invariably have mention of nature/items of work executed; otherwise the 
technical bid is liable for disqualification. 

6. For proof of financial capacity, "Line of Credit" from any Scheduled Bank shall be invariably 
produced for the particular work in the proforma prescribed in the technical bid for an amount 
equal to 30% of the amount put to tender. Failure to submit the line of credit along with technical 
bid, lead to disqualification. 

7. Allthe documents enclosed in support of technical bids, shall be attested by a Gazetted Officer 
not below the rank of District Level Officer. Otherwise the bids are liable for disqualification. The 
original documents should be produced for verification at any stage of tender process as & when 
sought for. Failure to produce original documents, leads to disqualification of technical bids. Only 
relevant certificates & details shall be furnished with the Technical Bid. Details of 
Company/Agency/Firms, Profiles are to be enclosed. 

8. Tendering by joint venture is not allowed. 

9. The Competent authority reserves the right to reject any or all the tenders without assigning any 
reasons. 

10. Conditional Tenders will not be accepted. 

Any more details regarding the work can be obtained from the above office during the office 
hours. 
P. N. NAYAK 
PR-242 Executive Engineer. 


National Highway Division, Karwar. 


೬೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ 
ಸಂಕ್ಷಿಪ್ತ ಟೆಂಡರ್‌-ಕಂ-ಹರಾಜು ಪ್ರಕಟಣೆ 
ಸಂಖ್ಯೆ: ಎಸ್‌ಎಎಸ್‌:ಎಂಎಫ್‌ಪಿ:ಸಿಆರ್‌-2/03-04 ದಿನಾಂಕ: 29ನೇ ಮೇ 2004 
ವಿಷಯ : 2004-2006ನೇ ಸಾಲಿಗೆ ಕಿರು ಅರಣ್ಯ ಉತ್ಪನ್ನಗಳ ಟೆಂಡರ್‌-ಕಂ-ಹರಾಜು 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ "ಭದ್ರಾವತಿ ಅರಣ್ಯ ವಿಭಾಗಕ್ಕೆ ಸೇರಿದ ಸರ್ಕಾರಿ ಅರಣ್ಯಗಳು, ಕಾಯ್ದಿಟ್ಟ 
ಅರಣ್ಯಗಳು, ಕಿರು ಅರಣ್ಯಗಳು, ಹಾಗೂ ಅನುಭೋಗದಲ್ಲಿರುವ ಸರ್ಕಾರದ ಜಮೀನುಗಳಲ್ಲಿನ (ಪಂಚಾಯತ್‌ ಮತ್ತು ಅಮೃತ ಮಹಲ್‌ 
ಕಾವಲ್‌ಗಳನ್ನು ಹೊರತುಪಡಿಸಿ) ಹುಣಸೇ ಫಸಲನ್ನು ದಿನಾಂಕ: 29.6.2003 ರಂದು ಈ ಕಛೇರಿ ಅವರಣದಲ್ಲಿ ಸ ಸಾಯಂಕಾಲ 4 ಗಂಟೆಗೆ 
ಕೆಳಸಹಿದಾರರು ಅಥವಾ ಅವರಿಂದ ಅಧಿಕೃತವಾಗಿ ನೇಮಕಗೊಂಡಿರುವ ಅಧಿಕಾರಿಗಳು ಟೆಂಡರ್‌-ಕಂ-ಹರಾಜು ಮಾಡಲಿರುವರು. 














ಯೂನಿಟ್‌ ಅರಣ್ಯ ಉತ್ಪನ್ನದ ವಿವರ ವಲಯ ಕಾಲಾವಧಿ ಮುಂಗಡ ಸಂಚಿತ 
ಸಂಖ್ಯೆ ಠೇವಣಿ (ರೂ.) 
1 2 3 4 5 
8 ಹುಣಸೇ ಫಸಲು (ಭದ್ರಾವತಿ ವಲಯದ ಭದ್ರಾವತಿ 2004-06 (ಎರಡು 2000-00 
ಅರಣ್ಯ ಪ್ರದೇಶದಲ್ಲಿ (ರಾಜ್ಯ ಹೆದ್ದಾರಿ ವರ್ಷದ ಅವಧಿಗೆ) 
ಹೊರತುಪಡಿಸಿ) 30.6.2006 ರವರೆಗೆ 
10 ಹುಣಸೇ ಫಸಲು (ಭದ್ರಾವತಿ ವಲಯದ | ಭದ್ರಾವತಿ 2004-05 (ಒಂದು 2000-00 
ಅರಣ್ಯ ಇಲಾಖೆಗೆ ಸೇರಿದ ರಾಜ್ಯ ಹೆದ್ದಾರಿ ವರ್ಷದ ಅವಧಿಗೆ) 
ಬದಿಯ ಹುಣಸೇ ಮರಗಳು ಬಿ. ಹೆಚ್‌. ರಸ್ತೆ 30.6.2005 ರ ತನಕ 


245.8 ಕಿಮೀ. ಕಲ್ಲಿನಿಂದ 263.6 ಕಿಮೀ. 
ವರೆಗೆ ಮತ್ತು ಚಿತ್ರದುರ್ಗ-ಭದ್ರಾವತಿ ರಸ್ತೆಯ 
76ನೇ ಕಿಮೀ. ಕಲ್ಲಿನಿಂದ 96ನೇ ಕಿಮೀ. 
ಕಲ್ಲಿನವರೆಗೆ ಸುಮಾರು 141 ಮರಗಳು) 





11 ಹುಣಸೇ ಫಸಲು (ಚನ್ನಗಿರಿ ವಲಯಕ್ಕೆ ಒಳಪಟ್ಟ ಚನ್ನಗಿರಿ 2004-2005 (ಒಂದು 2000-00 
ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿ ಬದಿಯ ವರ್ಷದ ಅವಧಿಗೆ) 
ಹುಣಸೇ ಮರಗಳು-ಭದ್ರಾವತಿ-ಚಿತ್ರದುರ್ಗ 30.6.2005 ರ ತನಕ 


ರಸ್ತೆಯ 47ನೇ ಕಲ್ಲಿನಿಂದ 76.1 ಕಿಮೀ 
ಕಲ್ಪಿನವರೆಗೆ) 


12 ಹುಣಸೇ ಮರಗಳು (ತರೀಕೆರೆ ವಲಯ ತರೀಕೆರೆ 2004-2005 (ಒಂದು 2000-00 
ತರೀಕೆರೆಗೆ ಒಳಪಟ್ಟ ರಾಷ್ಟ್ರೀಯ ಹೆದ್ದಾರಿ ವರ್ಷದ ಅವಧಿಗೆ) 
ಬದಿಯಲ್ಲಿರುವ ಹುಣಸೇ ಮರಗಳು ಬಿ.ಹೆಚ್‌. 30.6.2005 ರ ತನಕ 


ರಸ್ತೆಯ 220 ಕಿಮೀ ಕಲ್ಲಿನಿಂದ 246 ಕಿಮೀ 
ಕಲ್ಲಿನವರೆಗೆ ಮತ್ತು ರಸ್ತೆಯ ಚಿಕ್ಕಮಗಳೂರು 
ತರೀಕೆರೆ ರಸ್ತೆಯ 46.6 ಕಿಮೀ ಕಲ್ಲಿನಿಂದ 48.6 
ಕಿಮೀ ಕಲ್ಲಿನವರೆಗೆ ಸುಮಾರು 112 ಮರಗಳು) 


























14 ತೆಂಗಿನ ಮರಗಳ ಫಸಲು (ಭದ್ರಾವತಿ ಭದ್ರಾವತಿ 2004-2005 (ಒಂದು 2000-00 
ಭದ್ರಾವತಿ ವಲಯದ ಕೊರಲಕೊಪ್ಪ ವರ್ಷದ ಅವಧಿಗೆ) 
ನರ್ಸರಿಯಲ್ಲಿ ಬೆಳೆದು ನಿಂತ 99 ತೆಂಗಿನ 30.6.2005 ರ ತನಕ 
ಮರಗಳು) 
ನಿಬಂಧನೆಗಳು: 
1. ಟೆಂಡರ್‌ ಫಾರಂನ್ನು ರೂ.10-00 ಮತ್ತು ತೆರಿಗೆಗಳನ್ನು ಪಾವತಿ ಮಾಡಿ ಹರಾಜಿನ ದಿನ ಮಧ್ಯಾಹ್ನ 1.00 ಗಂಟೆಯ ಒಳಗಾಗಿ ಈ 
ಕಛೇರಿಯಲ್ಲಿ ಪಡೆಯಬಹುದಾಗಿದೆ. 


2. ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸುವವರು ಇಎಂಡಿ ಹಣವನ್ನು ಡಿ.ಡಿ. ಮುಖಾಂತರವಾಗಿಯಾಗಲೀ ನಗದು 
ರೂಪದಲ್ಲಿಯಾಗಲೀ ಹರಾಜು ಕೂಗುವುದಕ್ಕೆ ಮೊದಲು ಈ ಕಛೇರಿಗೆ ಜಮಾ ಮಾಡಬೇಕು. ಪ್ರತಿ ಟೆಂಡರ್‌ ಫಾರಂ ಜೊತೆ 
ಇಎಂಡಿ. (ಬ್ಯಾಂಕ್‌ ಡಿ.ಡಿ. ರೂಪದಲ್ಲಿ) ಇಲ್ಲದಿದ್ದಲ್ಲಿ ಅಂತಹ ಟೆಂಡರನ್ನು ತಿರಸ್ಕರಿಸಲಾಗುವುದು. 

3. ಈ ವಿಭಾಗದಲ್ಲಿ 2004-2005ನೇ ಸಾಲಿಗೆ ನೋಂದಾಯಿಸಿದ ಅರಣ್ಯ ಗುತ್ತಿಗೆದಾರರು ಮಾತ್ರ ಈ ಟೆಂಡರ್‌ನಲ್ಲಿ ಭಾಗವಹಿಸಲು 
ಅರ್ಹರಿರುತ್ತಾರೆ. 

4. ಸರ್ಕಾರಕ್ಕೆ ಬಾಕಿ ಕಟ್ಟದೇ ಇರುವ ಗುತ್ತಿಗೆದಾರರು ಮತ್ತು ಕಪ್ಪು ಪಟ್ಟಿಯಲ್ಲಿ ಘೋಷಿತ ಅರಣ್ಯ ಗುತ್ತಿಗೆದಾರರು ಈ ಟೆಂಡರ್‌ 
ಮತ್ತು ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಇದಕ್ಕೆ ತಪ್ಪಿ ಭಾಗವಹಿಸಿದಲ್ಲಿ ಅವರ ಠೇವಣಿಯನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 

5. ಟೆಂಡರ್‌ ಕಂ ಹರಾಜಿನ ಗುತ್ತಿಗೆಗೆ ಸಂಬಂಧಿಸಿದಂತೆ ಬಿಡ್‌ ಮೊಬಲಗನ್ನು ಟೆಂಡರ್‌ ಕಂ ಹರಾಜು ಮುಗಿದ ನಂತರ ಆ ದಿನವೇ 
ಜಯಶೀಲರಾದ ಟೆಂಡರ್‌ ದಾರಿಯ ಬಿಡ್‌ದಾರರು ಅರ್ಧಭಾಗ ಬಿಡ್‌/ ಟೆಂಡರ್‌ ಹಣ ಮತ್ತು ಚಾಲ್ತಿಯಲ್ಲಿರುವ ಪೂರ್ಣ 
ತೆರಿಗೆಗಳನ್ನು ಹರಾಜು ಮುಗಿದ ಕೂಡಲೇ ಜಮಾ ಮಾಡತಕ್ಕದ್ದು. 

6. ಇತರೆ ಹೆಚ್ಚಿನ ವಿವರಗಳಿಗಾಗಿ ಈ ಕಛೇರಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ತಿಳಿದುಕೊಳ್ಳಬಹುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌.247 ಭದ್ರಾವತಿ ವಿಭಾಗ, ಭದ್ರಾವತಿ. 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೧೩ 





ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ನಂ. 4 ಬಿ. ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ: 2/2004-05 

ಮೊಹರಾದ ಶೇಕಡವಾರು ಟೆಂಡರ್‌ಗಳನ್ನು ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಗಳಲ್ಲಿ ಈ ಕೆಳಕಾಣಿಸಿರುವ ಕಾಮಗಾರಿಗಳಿಗೆ 
ನೊಂದಾಯಿಸಲ್ಪಟ್ಟಿರುವ ಅರ್ಹ ಗುತ್ತಿಗೆದಾರರಿಂದ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ. 4 
ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ ಭದ್ರಾವತಿ ಇವರಿಂದ ಆಹ್ವಾನಿಸಲಾಗಿದೆ. 

ತುಂಬಲಾದ ಟೆಂಡರ್‌ಗಳನ್ನು ದಿನಾಂಕ: 29.6.2004 ಸಂಜೆ 4.00 ಗಂಟೆಗೆ ಈ ಕಛೇರಿಯಲ್ಲಿ ಸ್ವೀಕರಿಸಲಾಗುವುದು. ಹಾಗೂ 
ಟೆಂಡರ್‌ಗಳನ್ನು ಸಾಧ್ಯವಾದಲ್ಲಿ ಅದೇ ದಿನ ಸಂಜೆ 4.30 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೋಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 

1. ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಗಳನ್ನು ಸಲ್ಲಿಸುವ : 25.6.2004 ಸಂಜೆ 5.30 ರವರೆಗೆ 


ಕೊನೆಯ ದಿನಾಂಕ: 
2. ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ : 28.6.2004 
3. ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ : 29.6.2004 
4. ಕೆಲಸವನ್ನು ಮುಗಿಸುವ ಅವಧಿ : ಆರು ತಿಂಗಳು (ಮಳೆಗಾಲವನ್ನು ಹೊರತುಪಡಿಸಿ) 


ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಟೆಂಡರ್‌ನಲ್ಲಿ ಸೂಚಿಸಿರುವ ದಿನಾಂಕಗಳು ರಜಾ 
ದಿನವೆಂದು ಘೋಷಿಸಲ್ಪಟ್ಟರೆ ಮುಂದಿನ ಕೆಲಸದ ದಿನವನ್ನು ಟೆಂಡರಿನಲ್ಲಿ ತಿಳಿಸಿದ ದಿನಾಂಕದ ಬದಲಾಗಿ ಪರಿಗಣಿಸಲಾಗುವುದು. 











ಕ್ರಮ ಕೆಲಸದ ಹೆಸರು ಟೆಂಡರ್‌ಗೆ ಇ.ಎಂ.ಡಿ. | ಟೆಂಡರ್‌ ಫಾರಂ ಬೆಲೆ | ಗುತ್ತಿಗೆದಾರರ 
ಸಂಖ್ಯೆ ಇಡಲಾದ ಮೊತ್ತ (ತೆರಿಗೆಗಳು ಸೇರಿ) ದರ್ಜೆ 
1 Construction of Foot bridge | Rs. 8,47,746 | Rs.16,960 1,000-00 Class ll & 
across Tunga Left Bank canal above 
at Ch 21.30 Km in between 
Ravinrdra Nagar and 
Rajendranagara in Shimoga. 
2. Construction of Bridge across | Rs. 14,58,796 | Rs.21,890 1,500-00 -"- 


Tunga Left Bank canal at ch 
18.20 km near Tippu Nagar in 
Shimoga city. 

3. Construction of Bridge across | Rs. 14,87,910 | Rs.22,325 1,500-00 -"- 
Tunga Left Bank canal at ch 
20.80 km near Laxmi Talkies in 








Shimoga city 

4. | Construction of Bridge across | Rs. 26,27,229 Rs. 26,300 3,000-00 Class l & 
nala to back water of Ambligola above 
Reservoir in between 


Gouthampura Channapura road 
in Sagar Taluk. 
ಸೂಚನೆಗಳು: 

1. ನಿಗದಿತ ಟೆಂಡರ್‌ ಫಾರಂನಲ್ಲಿ ಕಾಮಗಾರಿಯ ವಿವರಗಳನ್ನು ಮತ್ತು ಟೆಂಡರಿನ ಷರತ್ತುಗಳನ್ನು ಒದಗಿಸಲಾಗಿದೆ. ಟೆಂಡರುದಾರರು 
ಹಾಕುವಾಗ ಪಾಲಿಸಬೇಕಾಗಿರುವ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಅದರಂತೆ ಟೆಂಡರ್‌ ಹಾಕಬೇಕು. 

2. ಇ.ಎಂ.ಡಿ. ಮೊತ್ತವನ್ನು ಕರ್ನಾಟಕ ಸರ್ಕಾರದ ಟ್ರಜರಿ ಚಲನ್‌ ಡಿಮ್ಕಾಂಡ್‌ ಡ್ರಾಫ್ಟ್‌ ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ 
ರೂಪದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌, ನಂ. 4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ ಇವರ 
ಹೆಸರಿನಲ್ಲಿ ಪಾವತಿಸಿರಬೇಕು. ತಪ್ಪಿದಲ್ಲಿ ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 

3. ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

4. ಠೇವಣಿ ಕ್ರಮಬದ್ಧತೆಯು (ವ್ಯಾಲಿಡಿಟಿ ಪೀರಿಯಡ್‌) ಒಂದು ನೂರಾ ಇಪ್ಪತ್ತು ದಿನಗಳ ಅವಧಿಯನ್ನು ಒಳಗೊಂಡಿರ 
ಬೇಕಾಗಿರುತ್ತದೆ. 

5. ಇತ್ತೀಚಿನ ಸೇಲ್‌ ಟ್ಯಾಕ್ಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

6. ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ, ತಿರಸ್ಕರಿಸುವ ಅಧಿಕಾರವು ಕಾರ್ಯಪಾಲಕ ಅಭಿಯಂತರವರಿಗೆ 
ಇರುತ್ತದೆ. 

7. ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ. ಗುತ್ತಿಗೆದಾರರೇ ಸ್ವಂತ ಏರ್ಪಾಟು 
ಮಾಡಿಕೊಳ್ಳತಕ್ಕದ್ದು. 

8. ಜೇಷ್ಟತೆಯ ಆಧಾರದ ಮೇಲೆ ಗುತ್ತಿಗೆದಾರರ ವಿಪತ್ರಗಳನ್ನು ಪಾವತಿಸಲಾಗುವುದು. 

9. ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ 
ಮಾಡಿದ ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿಸಲ್ಲಿಸಲು ಅರ್ಹರಿರುವುದಿಲ್ಲ. 

10. ಸೇತುವೆ ಕಾಮಗಾರಿಗಳನ್ನು ಕೈಗೊಂಡು ಪೂರ್ಣಗೊಳಿಸಿದಂತಹ ಗುತ್ತಿಗೆದಾರರಿಗೆ ಪ್ರಾಮುಖ್ಯತೆ ನೀಡಲಾಗುವುದು. 

ಆರ್‌. ವೈಕುಂಠಯ್ಯ 
ಪಿ.ಆರ್‌.248 ಕಾರ್ಯಪಾಲಕ ಅಭಿಯಂತರು, ನಂ. 4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 


























೬೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 





ಲೋಕೋಪಯೋಗಿ ಇಲಾಖೆ 
ಕಾರ್ಯಪಾಲಕ ಅಭಿಯಂತರವರ ಕಾರ್ಯಾಲಯ, ಲೋ.ಇ. ವಿಭಾಗ, ಶಿವಮೊಗ್ಗ ವಿಭಾಗ 

ಸಂಖ್ಯೆ: ಕಾ.ಅ:ಶಿ.ವಿ.ಶಿ:ಎಇ-2 ಡಿ-5 ರಸ್ತೆ ಮತ್ತು ಸೇತುವೆ:3:2004-05:489 ದಿನಾಂಕ: 29ನೇ ಮೇ 2004 

ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತರಾದ ಗುತ್ತಿಗೆದಾರರಿಂದ ಈ ಕೆಳಕಂಡ ಕೆಲಸಗಳಿಗೆ ನಿಗದಿತ 
ನಮೂನೆಯಲ್ಲಿ ಮೊಹರಾದ ಲಕೋಟೆಯ ಮೇಲೆ ಕೆಲಸದ ಹೆಸರುಗಳನ್ನು ಬರೆದಿರುವ ಟೆಂಡರ್‌ಗಳನ್ನು ದ್ವಿಪ್ರತಿಗಳಲ್ಲಿ ಕರ್ನಾಟಕ 
ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಗಡೆ ಸಹಿ ಮಾಡಿರುವವರು ಆಹ್ವಾನಿಸಿರುತ್ತಾರೆ. ಅವುಗಳನ್ನು ಈ ಕೆಳಗೆ ಸೂಚಿಸಿರುವ 
ದಿನಾಂಕಗಳಂದು ಸಾಯಂಕಾಲ 4.30 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಸಾಧ್ಯವಾದರೆ ಅದೇ ದಿನ ಸಾಯಂಕಾಲ 5.00 ಗಂಟೆಗೆ 
ಅಥವಾ ಇತರೆ ಅನುಕೂಲವಾದ ದಿನ ಟೆಂಡರುದಾರರು ಅಥವಾ ಅವರ ಏಜೆಂಟರುಗಳ ಸಮ್ಮುಖದಲ್ಲಿ ತೆರೆಯಲಾಗುವುದು. ಯಾವುದೇ 
ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಕಾರಣನೀಡದೇ ತಿರಸ್ಕರಿಸುವ ಹಕ್ಕನ್ನು ಕಾದಿರಿಸಲಾಗಿದೆ. 

ಟೆಂಡರ್‌ ಫಾರಂಗಳನ್ನು ಕಛೇರಿಯ ಕೆಲಸದ ವೇಳೆಯಲ್ಲಿ ಈ ಕೆಳಗೆ ನಮೂದಿಸಲಾಗಿರುವ ದಿನಾಂಕಗಳಲ್ಲಿ ನಿಗದಿತ ಟೆಂಡರ್‌ 
ಫಾರಂಗಳ ಬೆಲೆಯನ್ನು ನೀಡಿ ಪಡೆಯಬಹುದು. ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಯಾವುದೇ ಕಾರಣಕ್ಕೂ 
ಹಿಂದಿರುಗಿಸಲಾಗುವುದಿಲ್ಲ. ನಿಗದಿಪಡಿಸಿದ ಇ.ಎಂ.ಡಿ.ಯನ್ನು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್‌ನಿಂದ ಪಡೆದ ಎಫ್‌.ಡಿ.ಆರ್‌, ಸಿ.ಡಿ.ಆರ್‌. 
ಬ್ಯಾಂಕ್‌ ಗ್ಯಾರಂಟಿ (ಕನಿಷ್ಟ ಒಂದು ವರ್ಷ) ರೂಪದಲ್ಲಿ ನೀಡತಕ್ಕದ್ದು. ಒಂದು ವೇಳೆ ಎನ್‌.ಎಸ್‌.ಸಿ. ಆಗಿದ್ದಲ್ಲಿ, ಕಾರ್ಯಪಾಲಕ 
ಅಭಿಯಂತರವರ ಹೆಸರಿಗೆ ಪ್ಲಡ್ಜ್‌ ಮಾಡಿಸತಕ್ಕದ್ದು. 
ನಿಬಂಧನೆಗಳು: 

1. ಅರ್ಜಿದಾರರು ಟೆಂಡರ್‌ ಕರೆದ ಕಾಮಗಾರಿಯಂತಹ ಕಾಮಗಾರಿಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ ಅನುಭವ ಇರಬೇಕು. 
ಸರ್ಕಾರಿ ಆದೇಶ ಸಂಖ್ಯೆ ನಂ: ಪಿ.ಡಬ್ಲ್ಯೂ.ಡಿ. 344 ಸಿ.ಆರ್‌.ಎಮ್‌ 2000 ದಿನಾಂಕ: 15.01.2002ರ ಪ್ರಕಾರ ಈ 
ಕಾಮಗಾರಿಗಳಿಗೆ ನಿರ್ದಿಷ್ಟಪಡಿಸಿದ ಮೊತ್ತದ ಶೇಕಡ 30 ರಷ್ಟು ಮೊತ್ತದ ಸಮನಾದ ಕಾಮಗಾರಿಯನ್ನು ಅರ್ಜಿದಾರರು ಹಿಂದಿನ 
ಐದು ಆರ್ಥಿಕ ವರ್ಷಗಳ ಬ್ಲಾಕ್‌ ಕಾಲಾವಕಾಶದಲ್ಲಿ ಯಾವುದೇ ಒಂದು ಆರ್ಥಿಕ ವರ್ಷದಲ್ಲಿ ತೃಪ್ತಿಕರವಾಗಿ ಪೂರೈಸಿರಬೇಕು. 
ಇದಕ್ಕೆ ಸಂಬಂಧಿಸಿದಂತೆ ಸಕ್ಷಮ ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ಒದಗಿಸತಕ್ಕದ್ದು. 

2. ಗುತ್ತಿಗೆದಾರರು ಈ ಹಿಂದೆ ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸದೆ ಮಧ್ಯದಲ್ಲಿ ತೊರೆದಿರಬಾರದು ಹಾಗೂ ಸಕಾರಣವಿಲ್ಲದೆ 
ಯಾವುದೇ ಕಾಮಗಾರಿಗಳನ್ನು ವಿಳಂಬವಾಗಿ ಪೂರೈಸಿರಬಾರದು. 

3. ಕ್ರಮ ಸಂಖ್ಯೆ: 1ರ ಸೇತುವೆ ಕಾಮಗಾರಿಗೆ ಭಾಗವಹಿಸುವ ಗುತ್ತಿಗೆದಾರರು ಕೆಲಸಕ್ಕೆ ಅವಶ್ಯಕವಾದ 2-ಕಾಂಕ್ರೀಟ್‌ ಮಿಕ್ಸರ್‌, 
4-ಪಿನ್‌ ವೈಬ್ರೇಟರ್‌, 4-ಟಿಪ್ಪರ್‌, ಸೆಂಟ್ರಿಂಗ್‌ ಪ್ಲೇಟ್‌ ಹಾಗೂ ಇತರೆ ಅವಶ್ಯಕವಾದ ವಸ್ತುಗಳ ಮಾಲಿಕತ್ವ ಹೊಂದಿರಬೇಕು. 
ಕ್ರಮ ಸಂಖ್ಯೆ 2ರ ರಸ್ತೆ ಕಾಮಗಾರಿಗೆ ಅವಶ್ಯಕವಾದ 20/30 1.೧.1. ಸಾಮರ್ಥ್ಯದ 1-ಹಾಟ್‌ ಮಿಕ್ಸ್‌ ಪ್ಲಾಂಟ್‌, 1-ಪೇವರ್‌, 
2-ರೋಲರ್‌, 4-ಟಿಪ್ಪರ್‌, 1-ಮೆಕಾನಿಕಲ್‌ ಸ್ಟೇಯರ್‌, 2-ಕಾಂಕ್ರೀಟ್‌ ಮಿಕ್ಸರ್‌, 2-ಪಿನ್‌ ವೈಬ್ರೇಟರ್‌, ಹಾಗೂ ಇತರೆ 
ಅವಶ್ಯಕವಾದ ವಸ್ತುಗಳ ಮಾಲಿಕತ್ವ ಹೊಂದಿರಬೇಕು, ಹಾಟ್‌ ಮಿಕ್ಸ್‌ ಪ್ಲಾಂಟ್‌ ಮತ್ತು ಪೇವರ್‌ ಇಲ್ಲದೇ ಇರುವವರು ಇವುಗಳ 
ಮಾಲಿಕತ್ವ ಹೊಂದಿರುವವರಿಂದ ಸದರೀ ಕೆಲಸಕ್ಕೆ ಉಪಯೋಗಿಸಲು ಸಂಬಂಧಪಟ್ಟ ಮಾಲಿಕರಿಂದ ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು. 
ಸ್ಥಾವರ ಹೊಂದಿರುವ ಬಗ್ಗೆ ದೃಢೀಕರಣ ಪತ್ರ ನೀಡಬೇಕು ಹಾಗೂ ಪ್ಲಾಂಟ್‌ ಮತ್ತು ಪೇವರನ್ನು ಪರಿವೀಕ್ಷಣೆಗೆ ಒಳಪಡಿಸತಕ್ಕದ್ದು. 

4. ಇಲಾಖೆಯಿಂದ ಯಾವುದೇ ವಸ್ತುಗಳನ್ನು ಸರಬರಾಜು ಮಾಡುವುದಿಲ್ಲ. ಕಾಮಗಾರಿಗಳಿಗೆ ಬೇಕಾದಂತಹ ಡಾಂಬರ್‌, ಕಬ್ಬಿಣ, 
ಸಿಮೆಂಟ್‌ ಇತ್ಯಾದಿಗಳನ್ನು ಗುತ್ತಿಗೆದಾರರು ಸ್ವಂತ ಖರ್ಚಿನಲ್ಲಿ ತಂದು ಗುಣಮಟ್ಟದ ಬಗ್ಗೆ ದೃಢೀಕರಿಸಿದ ನಂತರ 
ಉಪಯೋಗಿಸತಕ್ಕದ್ದು. 

5. ಅರ್ಜಿದಾರರು ತಮ್ಮಗುತ್ತಿಗೆ ನೊಂದಣಿ ಪ್ರಮಾಣ ಪತ್ರದ ಪ್ರತಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

6. ಗುತ್ತಿಗೆದಾರರು ಒಂದು ವರ್ಷದವರೆಗೆ ಪೂರೈಸಿದ ಕಾಮಗಾರಿಯ ನಿರ್ವಹಣೆಯನ್ನು ಮಾಡತಕ್ಕದ್ದು. 

7. ಗುತ್ತಿಗೆದಾರರು ಸದರಿ ಕಾಮಗಾರಿಯನ್ನು ನಿರ್ವಹಿಸುವ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಬ್ಯಾಂಕಿನಿಂದ ಪಡೆದ ಸೂಕ್ತ ದೃಢೀಕರಣ 
ಪತ್ರ ಲಗತ್ತಿಸತಕ್ಕದ್ದು (Line of Credit) 

8. ಗುತ್ತಿಗೆ ಪೆಟ್ಟಿಗೆಗಳನ್ನು ವೃತ್ತ ಕಛೇರಿ, ಶಿವಮೊಗ್ಗ, ಮತ್ತು ವಿಭಾಗ ಕಛೇರಿ ಶಿವಮೊಗ್ಗ ಗಳಲ್ಲಿ ಇಡಲಾಗುವುದು. 
ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಸಾರ್ವಜನಿಕ ರಜವಾದರೆ 

ಮಾರನೆಯದಿನವೇ ಈ ದಿನಾಂಕದ ಬದಲು ಅನ್ವಯಿಸುತ್ತದೆ ಎಂದು ತಿಳಿಯತಕ್ಕದ್ದು. 
ಪಿ. ಆರ್‌. ಗಿರಿಯಪ್ಪ 
ಕಾರ್ಯಪಾಲಕ ಅಭಿಯಂತರು, ಲೋ.ಇ. ಶಿವಮೊಗ್ಗ ವಿಭಾಗ. 





ಟೆಂಡರಿಗಿಟ್ಟ ಕಾಮಗಾರಿಗಳ ವಿವರ: 











ಕ್ರ. ಕಾಮಗಾರಿಯ ವಿವರ ಟೆಂಡರಿಗಿಟ್ಟ ಇಎಂಡಿ ಟೆಂಡರ್‌ ಅರ್ಹರಾದ ಟೆಂಡರ್‌ ಟೆಂಡರ್‌ ಖಾಲಿ ಭರ್ತಿಮಾಡಿದ 
ಸಂ. ಮೊತ್ತ ಮೊತ್ತ ಫಾರಂ ಬೆಲೆ | ಗುತ್ತಿಗೆದಾರರು | ಕಾಮಗಾರಿಗಳನ್ನು ಫಾರಂಗಳಿಗೆ ಟೆಂಡರ್‌ ಟೆಂಡರ್‌ 
(ರೂ.ಲಕ್ಷಗಳಲ್ಲಿ) | (ರೂ.ಗಳಲ್ಲಿ | (ರೂ.ಗಳಲ್ಲಿ ಪರಿಪೂರ್ಣವಾಗಿ ಅರ್ಜಿಯನ್ನು ಫಾರಂ ಫಾರಂ 
ಮುಗಿಸಲು ಸ್ವೀಕರಿಸುವ ಕೊಡುವ ಸ್ವೀಕರಿಸುವ 
ನಿಗದಿಪಡಿಸಿದ ದಿನಾಂಕ ಸಂಜೆ ದಿನಾಂಕ ದಿನಾಂಕ ಸಂಜೆ 
ಕಾಲಾವಧಿ 5.30ರವರೆಗೆ ಸಂಜೆ 5.30 4.30 
ರವರೆಗೆ ಗಂಟೆವರೆಗೆ 
1 2 3 4 5 6 7 8 9 10 
1. | ಸಾಗರ ತಾಲ್ಲೂಕಿನ ಮಾಸೂರ 33.00 33000/- 4420/- 1ನೇ ದರ್ಜೆ 6 ತಿಂಗಳು 01.07.04 05.07.04 08.07.04 
ಬೆಟ್ಟೆಮಲ್ಲಪ್ಪ ರಸ್ತೆಯ ಕಿಮೀ ಮಳೆಗಾಲ ಸೇರಿ 
7.60 ರಲ್ಲಿ ಸೇತುವೆ ನಿರ್ಮಾಣ. 



































ಭಾಗ - ೫ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೧೫ 








1 2 ತಿ 4 5 6 ಡ್ಡ 8 9 10 





2. | ಭದ್ರಾವತಿ ತಾಲ್ಲೂಕಿನ ಕೂಡಿಗೆರೆ 49.00 49000/- 4420/- 1ನೇ ದರ್ಜೆ 6 ತಿಂಗಳು 01.07.04 | 05.07.04 | 08.07.04 
ಕಮ್ಮರಗಟ್ಟ ರಸ್ತೆಯ ಅರಬಿಳಚಿ ಮಳೆಗಾಲ ಸೇರಿ 
ಯಿಂದ ಚಿತ್ರದುರ್ಗ-ಭದ್ರಾವತಿ 
ಸೇರುವ ರಸ್ತೆ ಅಭಿವೃದ್ಧಿ (ಅರಕೆರೆ- 
ಕೋಡಿಹಳ್ಳಿ ಮುಖಾಂತರ) 






































ಪಿ. ಆರ್‌. ಗಿರಿಯಪ್ಪ 
ಪಿ.ಆರ್‌.249 ಕಾರ್ಯಪಾಲಕ ಅಭಿಯಂತರು, ಲೋ.ಇ. ಶಿವಮೊಗ್ಗ ವಿಭಾಗ. 
ಲೋಕೋಪಯೋಗಿ ಇಲಾಖೆ 
ಕಾರ್ಯಪಾಲಕ ಅಭಿಯಂತರವರ ಕಾರ್ಯಾಲಯ, ಲೋ.ಇ. ವಿಭಾಗ, ಶಿವಮೊಗ್ಗ ವಿಭಾಗ 
ಸಂಖ್ಯೆ: ಕಾ.ಅ:ಶಿ.ವಿ.ಶಿ: ಡಿ-5 ರಸ್ತೆ ಮತ್ತು ಸೇತುವೆ:4:2004-05:488 ದಿನಾಂಕ: 29ನೇ ಮೇ 2004 

ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತರಾದ ಗುತ್ತಿಗೆದಾರರಿಂದ ಈ ಕೆಳಕಂಡ ಕೆಲಸಗಳಿಗೆ ನಿಗದಿತ 
ನಮೂನೆಯಲ್ಲಿ ಮೊಹರಾದ ಲಕೋಟೆಯ ಮೇಲೆ ಕೆಲಸದ ಹೆಸರುಗಳನ್ನು ಬರೆದಿರುವ ಟೆಂಡರ್‌ಗಳನ್ನು ದ್ವಿಪ್ರತಿಗಳಲ್ಲಿ ಕರ್ನಾಟಕ 
ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಗಡೆ ಸಹಿ ಮಾಡಿರುವವರು ಆಹ್ವಾನಿಸಿರುತ್ತಾರೆ. ಅವುಗಳನ್ನು ಈ ಕೆಳಗೆ ಸೂಚಿಸಿರುವ 
ದಿನಾಂಕಗಳಂದು ಸಾಯಂಕಾಲ 4.30 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಸಾಧ್ಯವಾದರೆ ಅದೇ ದಿನ ಸಾಯಂಕಾಲ 5.00 ಗಂಟೆಗೆ 
ಅಥವಾ ಇತರೆ ಅನುಕೂಲವಾದ ದಿನ ಟೆಂಡರುದಾರರು ಅಥವಾ ಅವರ ಏಜೆಂಟರುಗಳ ಸಮ್ಮುಖದಲ್ಲಿ ತೆರೆಯಲಾಗುವುದು. ಯಾವುದೇ 
ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಕಾರಣನೀಡದೇ ತಿರಸ್ಕರಿಸುವ ಹಕ್ಕನ್ನು ಕಾದಿರಿಸಲಾಗಿದೆ. 

ಟೆಂಡರ್‌ ಫಾರಂಗಳನ್ನು ಕಛೇರಿಯ ಕೆಲಸದ ವೇಳೆಯಲ್ಲಿ ಈ ಕೆಳಗೆ ನಮೂದಿಸಲಾಗಿರುವ ದಿನಾಂಕಗಳಲ್ಲಿ ನಿಗದಿತ ಟೆಂಡರ್‌ 
ಫಾರಂಗಳ ಬೆಲೆಯನ್ನು ನೀಡಿ ಪಡೆಯಬಹುದು. ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಯಾವುದೇ ಕಾರಣಕ್ಕೂ 
ಹಿಂದಿರುಗಿಸಲಾಗುವುದಿಲ್ಲ. ನಿಗದಿಪಡಿಸಿದ ಇ.ಎಂ.ಡಿ.ಯನ್ನು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್‌ನಿಂದ ಪಡೆದ ಎಫ್‌.ಡಿ.ಆರ್‌, ಸಿ.ಡಿ.ಆರ್‌. 
ಬ್ಯಾಂಕ್‌ ಗ್ಯಾರಂಟಿ (ಕನಿಷ್ಟ ಒಂದು ವರ್ಷ) ರೂಪದಲ್ಲಿ ನೀಡತಕ್ಕದ್ದು. ಒಂದು ವೇಳೆ ಎನ್‌.ಎಸ್‌.ಸಿ. ಆಗಿದ್ದಲ್ಲಿ, ಕಾರ್ಯಪಾಲಕ 
ಅಭಿಯಂತರವರ ಹೆಸರಿಗೆ ಪ್ಲಡ್ಜ್‌ ಮಾಡಿಸತಕ್ಕದ್ದು. 
ನಿಬಂಧನೆಗಳು: 

1. ಅರ್ಜಿದಾರರು ಟೆಂಡರ್‌ ಕರೆದ ಕಾಮಗಾರಿಯಂತಹ ಕಾಮಗಾರಿಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ ಅನುಭವ ಇರಬೇಕು. 
ಸರ್ಕಾರಿ ಆದೇಶ ಸಂಖ್ಯೆ ನಂ: ಪಿ.ಡಬ್ಲ್ಯೂ.ಡಿ. 344 ಸಿ.ಆರ್‌.ಎಮ್‌ 2000 ದಿನಾಂಕ: 15.01.2002ರ ಪ್ರಕಾರ ಈ 
ಕಾಮಗಾರಿಗಳಿಗೆ ನಿರ್ದಿಷ್ಟಪಡಿಸಿದ ಮೊತ್ತದ ಶೇಕಡ 30 ರಷ್ಟು ಮೊತ್ತದ ಸಮನಾದ ಕಾಮಗಾರಿಯನ್ನು ಅರ್ಜಿದಾರರು ಹಿಂದಿನ 
ಐದು ಆರ್ಥಿಕ ವರ್ಷಗಳ ಬ್ಲಾಕ್‌ ಕಾಲಾವಕಾಶದಲ್ಲಿ ಯಾವುದೇ ಒಂದು ಆರ್ಥಿಕ ವರ್ಷದಲ್ಲಿ ತೃಪ್ತಿಕರವಾಗಿ ಪೂರೈಸಿರಬೇಕು. 
ಇದಕ್ಕೆ ಸಂಬಂಧಿಸಿದಂತೆ ಸಕ್ಷಮ ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ಒದಗಿಸತಕ್ಕದ್ದು. 

2. ಈ ಕಾಮಗಾರಿಗೆ ಭಾಗವಹಿಸುವ ಗುತ್ತಿಗೆದಾರರು ಕೆಲಸಕ್ಕೆ ಅವಶ್ಯಕವಾದ 20/30 7.೧.1. ಸಾಮರ್ಥ್ಯದ 1-ಹಾಟ್‌ ಮಿಕ್ಸ್‌ 
ಪ್ಲಾಂಟ್‌, 1-ಪೇವರ್‌, 2-ರೋಲರ್‌, 4-ಟಿಪ್ಪರ್‌, 1-ಮೆಕಾನಿಕಲ್‌ ಸ್ಟ್ರೇಯರ್‌, 2-ಕಾಂಕ್ರೀಟ್‌ ಮಿಕ್ಸರ್‌, 2-ಪಿನ್‌ ವೈಬ್ರೇಟರ್‌, 
ಹಾಗೂ ಇತರೆ ಅವಶ್ಯಕವಾದ ವಸ್ತುಗಳ ಮಾಲಿಕತ್ವ ಹೊಂದಿರಬೇಕು, ಹಾಟ್‌ ಮಿಕ್ಸ್‌ ಪ್ಲಾಂಟ್‌ ಮತ್ತು ಪೇವರ್‌ ಇಲ್ಲದೇ 
ಇರುವವರು ಇವುಗಳ ಮಾಲಿಕತ್ವ ಹೊಂದಿರುವವರಿಂದ ಸದರೀ ಕೆಲಸಕ್ಕೆ ಉಪಯೋಗಿಸಲು ಸಂಬಂಧಪಟ್ಟ ಮಾಲಿಕರಿಂದ 
ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು. ಸ್ಥಾವರ ಹೊಂದಿರುವ ಬಗ್ಗೆ ದೃಢೀಕರಣ ಪತ್ರ ನೀಡಬೇಕು ಹಾಗೂ ಪ್ಲಾಂಟ್‌ ಮತ್ತು ಪೇವರನ್ನು 
ಪರಿವೀಕ್ಷಣೆಗೆ ಒಳಪಡಿಸತಕ್ಕದ್ದು. ಎಲ್ಲಾ ಯಂತ್ರೋಪಕರಣ ಮತ್ತು ಸಲಕರಣೆಗಳನ್ನು ಹೊಂದಿರುವ ಬಗ್ಗೆ ನೋಟರಿಯವರ 
ಮುಂದೆ ಪ್ರಮಾಣೀಕರಿಸಿದ ಪತ್ರಗಳೊಂದಿಗೆ ಹಾಗೂ ಆದಾಯ ತೆರಿಗೆ, ವಾಣಿಜ್ಯ ತೆರಿಗೆ ಸಂದಾಯದ ಪ್ರಮಾಣ ಪತ್ರಗಳನ್ನು 
ಲಗತ್ತಿಸತಕ್ಕದ್ದು. 

3. ಗುತ್ತಿಗೆದಾರರು ಈ ಹಿಂದೆ ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸದೆ ಮಧ್ಯದಲ್ಲಿ ತೊರೆದಿರಬಾರದು ಹಾಗೂ ಸಕಾರಣವಿಲ್ಲದೆ 
ಯಾವುದೇ ಕಾಮಗಾರಿಗಳನ್ನು ವಿಳಂಬವಾಗಿ ಪೂರೈಸಿರಬಾರದು. 

4. ಅರ್ಜಿದಾರರು ತಮ್ಮಗುತ್ತಿಗೆ ನೊಂದಣಿ ಪ್ರಮಾಣ ಪತ್ರದ ಪ್ರತಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

5. ಕಾಮಗಾರಿಗೆ ಬೇಕಾದ ಸಿಮೆಂಟ್‌, ಉಕ್ಕು, ಡಾಂಬರ್‌, ಆರ್‌.ಸಿ.ಸಿ ಪೈಪುಗಳು ಇತ್ಯಾದಿ ಸಾಮಗ್ರಿಗಳನ್ನು ಐ.ಆರ್‌.ಸಿ. ಮತ್ತು 
ಐ.ಎಸ್‌.ಐ. ನಿರ್ದಿಷ್ಟಪಡಿಸಿದ ಕ್ರಮವಾಗಿ ವಿವರಣೆ ಮತ್ತು ಉದ್ದೇಶಗಳಿಗನುಸಾರವಾದ, ಕಾಮಗಾರಿಗೆ ಬೇಕಾಗುವ ಎಲ್ಲಾ 
ಸಾಮಗ್ರಿಗಳನ್ನು ಅರ್ಜಿದಾರರು ಸ್ವಂತ ಖರ್ಚಿನಲ್ಲಿ ತಂದು ಗುಣಮಟ್ಟದ ಬಗ್ಗೆ ದೃಢೀಕರಿಸಿದ ನಂತರ ಉಪಯೋಗಿಸತಕ್ಕದ್ದು. 
ಇಲಾಖೆಯಿಂದ ಯಾವುದೇ ಸಾಮಗ್ರಿಗಳನ್ನು ಸರಬರಾಜು ಮಾಡುವುದಿಲ್ಲ. 

. ಗುತ್ತಿಗೆದಾರರು ಒಂದು ವರ್ಷದವರೆಗೆ ಪೂರೈಸಿದ ಕಾಮಗಾರಿಯ ನಿರ್ವಹಣೆಯನ್ನು ಮಾಡತಕ್ಕದ್ದು. 

7. ಗುತ್ತಿಗೆದಾರರು ಸದರಿ ಕಾಮಗಾರಿಯನ್ನು ನಿರ್ವಹಿಸುವ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಬ್ಯಾಂಕಿನಿಂದ ಪಡೆದ ಸೂಕ್ತ ದೃಢೀಕರಣ 
ಪತ್ರ ಲಗತ್ತಿಸತಕ್ಕದ್ದು (Line of Credit) 

8. ಗುತ್ತಿಗೆ ಪೆಟ್ಟಿಗೆಗಳನ್ನು ಕೇಂದ್ರ ಕಛೇರಿ ಬೆಂಗಳೂರು, ವೃತ್ತ ಕಛೇರಿ ಶಿವಮೊಗ್ಗ, ಮತ್ತು ವಿಭಾಗ ಕಛೇರಿ ಶಿವಮೊಗ್ಗಗಳಲ್ಲಿ 
ಇಡಲಾಗುವುದು. 

9. ಸದರಿ ಕಾಮಗಾರಿಯು 2 ಲಕೋಟೆಗಳನ್ನು ಹೊಂದಿದ್ದು ಲಕೋಟೆ-ಎ: ಟೆಕ್ಸಿಕಲ್‌ ಬಿಡ್‌, ಲಕೋಟೆ-ಬಿ: ಫೈನಾನ್ಸಿಯಲ್‌ 
ಬಿಡ್‌ಗಳನ್ನು ಹೊಂದಿರುತ್ತದೆ. ಟೆಂಡರ್‌ದಾರರು ಟೆಂಡರ್‌ಗಳನ್ನು 2 ಪ್ರತ್ಯೇಕ ಲಕೋಟೆಗಳಲ್ಲಿ, ಮೊಹರಾದ ಲಕೋಟೆಯ ಮೇಲೆ 


೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 





ಲಕೋಟೆ-ಎ: ಟೆಕ್ನಿಕಲ್‌ ಬಿಡ್‌, ಲಕೋಟೆ-ಬಿ: ಫೈನಾನ್ಸಿಯಲ್‌ ಬಿಡ್‌ ಎಂದು ನಮೂದಿಸಿ ಮತ್ತೊಂದು ಲಕೋಟೆಯಲ್ಲಿ ಹಾಕಿ 
ಟೆಕ್ನಿಕಲ್‌ ಬಿಡ್‌, ಫೈನಾನ್ಸಿಯಲ್‌ ಬಿಡ್‌ ಎಂದು ನಮೂದಿಸಿ ಟೆಂಡರ್‌ ಸಲ್ಲಿಸತಕ್ಕದ್ದು. 

10. ಲಕೋಟೆ-ಎ: ಟೆಕ್ಸಿಕಲ್‌ ಬಿಡ್‌ ಅನ್ನು ದ್ವಿಪ್ರತಿಗಳಲ್ಲಿ ಗುತ್ತಿಗೆದಾರರ ಬಳಿ ಇರುವ ತಾಂತ್ರಿಕ ಮಾಹಿತಿಗಳನ್ನು ಹೊಂದಿದ್ದು 
ಅವುಗಳಿಗೆ ವಿವರಗಳನ್ನು ನಿಗದಿತ ರೀತಿಯಲ್ಲಿ ಸಲ್ಲಿಸಬೇಕು. ಹಾಗೂ ಕಾಮಗಾರಿಗೆ ಅವಶ್ಯಕವಾದ ಮೊತ್ತದ ಇ.ಎಂ.ಡಿ. ಯನ್ನು 
ನಿಗದಿತ ರೀತಿಯಲ್ಲಿ ಅಂದರೆ ಸೆಕ್ಕೂರಿಟಿ ಡಿಪಾಜಿಟ್‌/ ಬ್ಯಾಂಕ್‌ ಗ್ಯಾರಂಟಿ (ಕನಿಷ್ಟ ಒಂದು ವರ್ಷ)! ಡಿಪಾಜಿಟ್‌ ಆಫ್‌ ಕಾಲ್‌ 
ರೆಸಿಪ್ಟ್‌! ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳನ್ನು ಕಾರ್ಯಪಾಲಕ ಅಭಿಯಂತರವರ ಕೃಪೆಯಲ್ಲಿ ಒತ್ತೆಯಾಗಿ ಇಡಬೇಕು. 

11. ಲಕೋಟೆ-ಬಿ: ಫೈನಾನ್ಸಿಯಲ್‌ ಬಿಡ್‌ಅನ್ನು, ಟೆಂಡರ್‌ ಶೆಡ್ಯೂಲನ್ನು ದ್ವಿಪ್ರತಿಯಲ್ಲಿ ಹೊಂದಿದ್ದು, ಪ್ರತಿ ಐಟಂಗಳಿಗೆ ದರವನ್ನು 

ಅಂಕೆಯಲ್ಲಿ ಮತ್ತು ಅಕ್ಷರಗಳಲ್ಲಿ ಸಲ್ಲಿಸಬೇಕು ಲಕೋಟೆ-ಎ ಅನ್ನು ಮೊದಲು ತೆರೆಯಲಾಗುವುದು ಹಾಗೂ ಗುತ್ತಿಗೆದಾರರು 
ಇದರಲ್ಲಿ ಒದಗಿಸಿರುವ ವಿವರಗಳನ್ನು ಪರಿಶೀಲಿಸಲಾಗುವುದು. ಕಮೀಷನರ್‌, ಕಮೀಷನರ್‌ ಆಫ್‌ ಟೆಂಡರ್ಸ್‌ ಬೆಂಗಳೂರು 
ಇವರ ತಂತಿ ಸಂದೇಶ ಸಂಖ್ಯೆ ಸಿ.ಬಿ.ಎಸ್‌: ಎ.ಬಿ.ಎಫ್‌:16:2002-03 ದಿನಾಂಕ: 18.06.2002ರ ಆದೇಶದಂತೆ ತಾಂತ್ರಿಕ 
ಬಿಡ್ಡನ್ನು ಕಾರ್ಯಪಾಲಕ ಅಭಿಯಂತರವರು ತೆರೆದು ತುಲನೆಮಾಡಿ ಅಧೀಕ್ಷಕ ಅಭಿಯಂತರವರ ಮುಖಾಂತರ ಮುಖ್ಯ 
ಇಂಜಿನಿಯರ್‌ರವರ ಪರಿಶೀಲನೆ ಹಾಗೂ ತೀರ್ಮಾನಕ್ಕಾಗಿ ಸಲ್ಲಿಸಲಾಗುವುದು. ಅನುಮೋದನೆಯಾದ ನಂತರ ಲಕೋಟೆ-ಬಿ 
ಫೈನಾನ್ಸಿಯಲ್‌ ಬಿಡ್‌ಅನ್ನು ತೆರೆಯಲಾಗುವುದು. ಈ ವಿಷಯದಲ್ಲಿ ಸಕ್ಷಮ ಅಧಿಕಾರಿಗಳ ನಿರ್ಧಾರವು ಅಂತಿಮವಾಗಿರುತ್ತದೆ. 
12. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದ ತೆಗೆದುಕೊಂಡು ಹೋಗುವಾಗ ತಮ್ಮ ರಿಜಿಸ್ಟ್ರೇಷನ್‌ ಪಾಸ್‌ ಬುಕ್ಕನ್ನು ಒದಗಿಸಿ 
ಕೆಲಸದ ವಿವರಗಳನ್ನು ದಾಖಲಿಸಿಕೊಳ್ಳತಕ್ಕದ್ದು. ಟೆಂಡರ್‌ ಫಾರಂಗಳನ್ನು ಅಂಚೆ ಮೂಲಕ ಕಳುಹಿಸಲಾಗುವುದಿಲ್ಲ. 
ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಸಾರ್ವಜನಿಕ ರಜವಾದರೆ ಮಾರನೆಯ 
ದಿನವೇ ಈ ದಿನಾಂಕದ ಬದಲು ಅನ್ವಯಿಸುತ್ತದೆ ಎಂದು ತಿಳಿಯತಕ್ಕದ್ದು. 
ಪಿ. ಆರ್‌. ಗಿರಿಯಪ್ಪ 
ಕಾರ್ಯಪಾಲಕ ಅಭಿಯಂತರು, ಲೋ.ಇ. ಶಿವಮೊಗ್ಗ ವಿಭಾಗ. 


ಟೆಂಡರಿಗಿಟ್ಟ ಕಾಮಗಾರಿಗಳ ವಿವರ: 






































ಕ್ರ. ಕಾಮಗಾರಿಯ ವಿವರ ಟೆಂಡರಿಗಿಟ್ಟ ಇಎಂಡಿ ಟೆಂಡರ್‌ ಅರ್ಹರಾದ ಟೆಂಡರ್‌ ಟೆಂಡರ್‌ ಖಾಲಿ ಭರ್ತಿಮಾಡಿದ 
ಸಂ. ಮೊತ್ತ ಮೊತ್ತ ಫಾರಂ ಬೆಲೆ | ಗುತ್ತಿಗೆದಾರರು | ಕಾಮಗಾರಿಗಳನ್ನು ಫಾರಂಗಳಿಗೆ ಟೆಂಡರ್‌ ಟೆಂಡರ್‌ 
(ರೂ.ಲಕ್ಷಗಳಲ್ಲಿ) | (ರೂ.ಗಳಲ್ಲಿ | (ರೂ.ಗಳಲ್ಲಿ ಪರಿಪೂರ್ಣವಾಗಿ ಅರ್ಜಿಯನ್ನು ಫಾರಂ ಫಾರಂ 
ಮುಗಿಸಲು ಸ್ವೀಕರಿಸುವ ಕೊಡುವ ಸ್ವೀಕರಿಸುವ 
ನಿಗದಿಪಡಿಸಿದ ದಿನಾಂಕ ಸಂಜೆ ದಿನಾಂಕ ದಿನಾಂಕ ಸಂಜೆ 
ಕಾಲಾವಧಿ 5.30ರವರೆಗೆ ಸಂಜೆ 5.30 4.30 
ರವರೆಗೆ ಗಂಟೆವರೆಗೆ 
1 2 3 4 ದ್ರಿ 6 7 8 9 10 
1. ಭದ್ರಾವತಿ ತಾಲ್ಲೂಕಿನ 53.50 53500/- 6630/- 1ನೇ ದರ್ಜೆ 6 ತಿಂಗಳು 01.07.04 05.07.04 08.07.04 
ಶ್ರೀನಿವಾಸಪುರ ಮಾವಿನಕೆರೆ ಮಳೆಗಾಲ ಸೇರಿ 
ಕಾಲೋನಿಯ ರಸ್ತೆ ಅಭಿವೃದ್ಧಿ 
(ಶಿವಪುರ ಮುಖಾಂತರ) 











ಪಿ. ಆರ್‌. ಗಿರಿಯಪ್ಪ 


ಪಿ.ಆರ್‌.250 ಕಾರ್ಯಪಾಲಕ ಅಭಿಯಂತರು, ಲೋ.ಇ. ಶಿವಮೊಗ್ಗ ವಿಭಾಗ. 
2೦೦ AUTHORITY OF KARNATAKA 
Office of the Executive Director & Deputy Conservator of Forests, Bannerghatta Biological Park, 
Bangalore-83 
SHORT TERM TENDER NOTIFICATION 
No. A1/BFP/CR/15/2004-2005 Dated: 5th June 2004 
Sealed tenders are invited from the reputed firms to work as Project Management Consultants for 
the Butterfly Park Project. Tenders will be received by the undersigned in this office up to 3.00 PM on 
19.6.2004 as noted in the Schedule below: 
SCHEDULE 





Sl. Particulars Tender details Approximate Cost | EMD in the 
No. of the project form of DD 





1. | Project Management Consul | Date of issue of tender Rs. 213 lakhs Rs. 10,000/- 
tants for supervising/ | forms: 14.6.04 to till 12.00 
auditing/Monitoring etc., with |PM on 19.6.2004 on 
specified qualifications as per | payment of Rs. 500/- + 
the detailed conditions of | taxes Opening of Tender at 
Tender for the Butterfly Park | 3.30 PM on 19.6.2004 

Project. 























For further details contact the above office. 
K. B. Markandaiah IFS 
PD-54 Executive Director & Deputy Conservator of Forests, Bannerghatta 
Biological Park, Bangalore-83 


ಭಾಗ - ೫ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೧೭ 





ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಂ.177, 22ನೇ ಕ್ರಾಸ್‌, 3ನೇ ಬ್ಲಾಕ್‌, ಜಯನಗರ 
ಬೆಂಗಳೂರು-560 011 
ಪ್ರಕಟಣೆ 
ಸಂ:ಉಪನಿ:ಬೆಂ(ನ) ಮಮಅಣಇ:ಗ್ರೂಪ್‌ "ಡಿ' ನೇರ ನೇಮಕ: 2004-05 ದಿನಾಂಕ: 20ನೇ ಮೇ 2004 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿನ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇರುವ ಒಂದು ಗ್ರೂಪ್‌ “ಡಿ 
ಹುದ್ದೆಗೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯನ್ನು ತುಂಬಲು ನೇರ ನೇಮಕಾತಿಯ ಮುಖಾಂತರ ಆಯ್ಕೆಗೊಂಡ ಅಭ್ಯರ್ಥಿಯ 
ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ : 1. ಕೇಂದ್ರ ಕಛೇರಿಯ ಪತ್ರ ಸಂ:ಮಮಅಇ:ನಿಸಿಡಿ-4 2001-02 ದಿನಾಂಕ: 22.8.2003. 
2. ಪತ್ರಿಕಾ ಪ್ರಕಟಣೆ ದಿನಾಂಕ: 3.10.2003. 
ಬೆಂಗಳೂರು ನಗರ ಜಿಲ್ಲೆಯ ಶಿಶು ಅಭಿವೃದ್ದಿ ಯೋಜನೆಯಲ್ಲಿ ಖಾಲಿ ಇರುವ ಒಂದು ಗ್ರೂಪ್‌ "ಡಿ' ಹುದ್ದೆಯನ್ನು ಪರಿಶಿಷ್ಟ 
ಜಾತಿಯ ಅಭ್ಯರ್ಥಿಯಿಂದ ತುಂಬಲು, ಕೇಂದ್ರ ಕಛೇರಿಯ ಉಲ್ಲೇಖ (1ರ ಪತ್ರದಲ್ಲಿ ಸೂಚಿಸಿರುವಂತೆ, ಉಲ್ಲೇಖ (2ರ ದಿನಾಂಕದಲ್ಲಿ 
ಪತ್ರಿಕಾ ಪ್ರಕಟಣೆ ನೀಡಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. 
ಪ್ರಕಟಣೆಯನ್ವಯ ಸ್ವೀಕೃತವಾಗಿದ್ದ ಅರ್ಜಿಗಳನ್ನು, ನಿಯಮಾನುಸಾರ 18 ರಿಂದ 38 ವರ್ಷ ವಯೋಮಿತಿಯೊಳಗಿರುವ ಪರಿಶಿಷ್ಠ 
ಜಾತಿಯ ಅಭ್ಯರ್ಥಿಯು, 7ನೇ ತರಗತಿಯ ಪರೀಕ್ಷೆಯಲ್ಲಿ ಪಡೆದಿರುವ ಗರಿಷ್ಠ ಅಂಕಗಳಿಗನುಗುಣವಾಗಿ ಪರಿಶೀಲಿಸಿ, ಈ ಕೆಳಕಂಡ ಅರ್ಜಿ 
ಪರಿಶಿಷ್ಠ ಜಾತಿಯ ಅಭ್ಯರ್ಥಿಯನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿ ಪ್ರಕಟಿಸಲಾಗಿದೆ. 











ಕ್ರ. ಅರ್ಜಿಸಂ: ಆಯ್ಕೆಗೊಂಡ ಅಭ್ಯರ್ಥಿಯ ಜಾತಿ ವಿದ್ಯಾರ್ಹತೆ ಜನ್ಮದಿನಾಂಕ ಶೇಕಡವಾರು 
ಸಂ. ಹೆಸರು ವಿಳಾಸ ಗಳಿಸಿದ 
ಅಂಕಗಳು 
1) 24 ಶ್ರೀ ಸಿ. ಶಿವಶಂಕರ ತಂದೆ | ಆದಿ ಕರ್ನಾಟಕ 7ನೇ ತರಗತಿ 8.11.76 97.66 
ಚಿನ್ನಯ್ಯ ಹಲಸಹಳ್ಳಿ ಹೊಸ 
ಕೋಟೆ (ತಾಲ್ಲೂಕು) 


























ಉಪ ನಿರ್ದೇಶಕರು, 
ಪಿ.ಆರ್‌.253 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ರವರ ಕಛೇರಿಯ ಪ್ರಕಟಣೆ 
ಬಹಿರಂಗ ಹರಾಜು ಮರು ಪ್ರಕಟಣೆ 
ಸಂ:ಎ3-ಬಿಯಡಿ-ಸಿಆರ್‌-18/2004-05 ದಿನಾಂಕ: 5ನೇ ಜೂನ್‌ 2004 
ವಿಷಯ : ಹೊಸಕೋಟೆ ಅರಣ್ಯ ವಲಯದಲ್ಲಿ ನೀಲಗಿರಿ ಟಿಂಬರ್‌ ಲಾಗ್‌ಗಳ ಬಹಿರಂಗ ಹರಾಜು ಕುರಿತು. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಬೆಂಗಳೂರು ಗ್ರಾಮಾಂತರ 
ಅರಣ್ಯ ವಿಭಾಗದ ಹೊಸಕೋಟೆ ಅರಣ್ಯ ವಲಯದ ಜಡಿಗೇನಹಳ್ಳಿ ನೆಡುತೋಪಿನಲ್ಲಿ ಕತ್ರಾವಣೆ ಮಾಡಿದ ನೀಲಗಿರಿ ಮರಗಳಿಂದ 
ಲಭ್ಯವಾದ ಟಿಂಬರನ್ನು ವಲಯ ಅರಣ್ಯಾಧಿಕಾರಿಗಳ ಕಛೇರಿ ಆವರಣದಲ್ಲಿ ಲಾಗ್‌ಗಳನ್ನು ಬಹಿರಂಗ ಹರಾಜು ಮೂಲಕ ದಿನಾಂಕ: 
2.07.2004 ರಂದು ಬೆಳಿಗ್ಗೆ 11.30 ಗಂಟೆಗೆ ಹೊಸಕೋಟೆ ಪ್ರಾದೇಶಿಕ ಅರಣ್ಯ ವಲಯ ಕಛೇರಿ ಆವರಣದಲ್ಲಿ ಕೆಳಸಹಿದಾರರು ಅಥವಾ 
ಇವರಿಂದ ಅಧಿಕಾರ ಪಡೆದ ಅಧಿಕೃತ ಅಧಿಕಾರಿಯು ಕೆಳಕಂಡ ಷರತ್ತುಗಳ ಮೇಲೆ ಬಹಿರಂಗ ಹರಾಜನ್ನು ಮಾಡಲು ಉದ್ದೇಶಿಸಿ ಪ್ರಕಟಣೆ 
ಹೊರಡಿಸಲಾಗಿದೆ. 
1. ಹರಾಜಿನಲ್ಲಿ ಭಾಗವಹಿಸಲು ಇಚ್ಛಿಸುವವರು 5,000.00 ರೂ.ಗಳ ಇ.ಎಂ.ಡಿ. ಠೇವಣಿ ಇಡಬೇಕಾಗುತ್ತದೆ. 
2. ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ನಿಗದಿತ ಸಮಯ ಮತ್ತು ದಿನಾಂಕದಂದು ಬಹಿರಂಗ ಹರಾಜನ್ನು ನಡೆಸಲಾಗುವುದು. 
3. ಹರಾಜಿನಲ್ಲಿ ಭಾಗವಹಿಸುವ ಮೊದಲು ಷೆಡ್ಕೂಲಿನಲ್ಲಿ ನಮೂದಿಸಿರುವ ಇಡುಗಂಟನ್ನು (ಇ.ಎಂ.ಡಿ) ನಗದು ರೂಪದಲ್ಲಿ 
ಪಾವತಿಸತಕ್ಕದ್ದು. 
ಇಡುಗಂಟನ್ನು ಜಮಾ ಮಾಡದೇ ಬಿಡ್‌ದಾರರು ಹರಾಜಿನಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ. 
ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ಮತ್ತು ಕತ್ರಾವಣೆ ಮಾಡಿ ಲಾಟ್‌ ಮಾಡಿರುವ ನೀಲಗಿರಿ ಮರಗಳ ಲಾಗ್‌ಗಳನ್ನು ಪರಿಶೀಲಿಸಿ 
ಖಚಿತಪಡಿಸಿಕೊಂಡ ನಂತರ ಹರಾಜಿನಲ್ಲಿ ಭಾಗವಹಿಸಬೇಕು. 
6. ಷೆಡ್ಕೂಲ್‌ನಲ್ಲಿ ತೋರಿಸಿರುವ ಪ್ರತಿ ಲಾಟ್‌ಗೆ ಪ್ರತ್ಯೇಕ ಹರಾಜು ಮಾಡಲಾಗುವುದು. 
7. ಯಶಸ್ವಿ ಬಿಡ್‌ದಾರರು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಲೇವಾರಿ ಮಾಡಿಕೊಳ್ಳತಕ್ಕದ್ದು. 
8. ಟಿಂಬರ್‌ ಲಾಗ್‌ಗಳನ್ನು ಸಾಗಿಸಲು ಪರವಾನಗಿಯನ್ನು ನೀಡಲಾಗುವುದು. ಪರವಾನಗಿ ಶುಲ್ಕವನ್ನು ಯಶಸ್ವಿ ಬಿಡ್‌ದಾರರು 
ವಲಯ ಅರಣ್ಯಾಧಿಕಾರಿ ಹೊಸಕೋಟೆ, ರವರಲ್ಲಿ ಜಮಾ ಮಾಡತಕ್ಕದ್ದು. 




































































೬೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 

9. ಅತಿ ಹೆಚ್ಚು ಬಿಡ್‌ದಾರರು ಹರಾಜಿನ ದಿನದಂದೇ ತಾವು ಸೂಚಿಸಿದ ಹರಾಜಿನ ಮೊತ್ತದ ಶೇಕಡ 50% ರಷ್ಟು ಹಣವನ್ನು ಹಾಗೂ 

ಸೂಚಿಸಿದ ಮೊತ್ತಕ್ಕೆ ಅನ್ವಯಿಸುವ ಪೂರ್ತಿ ತೆರಿಗೆಯನ್ನು ಜಮಾ ಮಾಡತಕ್ಕದ್ದು. ತಪ್ಪಿದಲ್ಲಿ ಇ.ಎಂ.ಡಿ. ಮೊತ್ತವನ್ನು 
ಮುಟ್ಟುಗೋಲು ಹಾಕಿಕೊಂಡು 2ನೇ ಬಿಡ್‌ದಾರರು ಯಶಸ್ವಿ ಬಿಡ್ಡುದಾರರೆಂದು ಪರಿಗಣಿಸಲಾಗುವುದು. 

10. ಬಿಡ್‌ದಾರರು ಈ ಕಛೇರಿಯಿಂದ ಕಾರ್ಯಾದೇಶ ಪಡೆದ 3 ದಿನಗಳೊಳಗಾಗಿ ಟಿಂಬರ್‌ ಲಾಗ್‌ಗಳನ್ನು ತೆಗೆದುಕೊಂಡು 
ಹೋಗತಕ್ಕದ್ದು. 

11. ಯಶಸ್ವಿ ಬಿಡ್‌ದಾರರಿಗೆ ಆಗುವ ಲಾಭ ಅಥವಾ ನಷ್ಟಗಳಿಗೆ ಇಲಾಖೆ ಜವಾಬ್ದಾರಿಯಲ್ಲ. 

12. ಬಹಿರಂಗ ಹರಾಜಿನಲ್ಲಿ ಉದ್ಭವಿಸಬಹುದಾದ ತಂಟೆತಕರಾರುಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ 
ವಿಭಾಗ, ಬೆಂಗಳೂರು ರವರು ನೀಡುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

13. ಕಪ್ಪು ಪಟ್ಟಿಯಲ್ಲಿರುವ ಬಿಡ್‌ದಾರರು ಅಥವಾ ದಿವಾಳಿಯಾಗಿರುವವರು ಈ ಹರಾಜಿನಲ್ಲಿ ಭಾಗವಹಿಸಲು ಅರ್ಹರಿರುವುದಿಲ್ಲ. 

14. ಹರಾಜಿನ ನಂತರ ಬರುವ ಬೆಲೆಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 

15. ಯಾವುದೇ ತಂಟೆ ತಕರಾರುಗಳಿದ್ದಲ್ಲಿ ಹರಾಜು ಪ್ರಾರಂಭಿಸುವ ಎರಡು ಗಂಟೆ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರಿಗಳ 
ಗಮನಕ್ಕೆ ಲಿಖಿತ ಮೂಲಕ ತರತಕ್ಕದ್ದು ಹಾಗೂ ಹರಾಜಿನ ನಂತರ ತಡವಾಗಿ ಬರುವ ಯಾವುದೇ ತರಹದ ದೂರುಗಳನ್ನು 
ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 

16. ಯಶಸ್ವಿ ಬಿಡ್‌ದಾರರು ತಮ್ಮ ಬಿಡ್ಡಿನ ಬೆಲೆಯ ಮೇಲೆ ಮಾರಾಟ ತೆರಿಗೆ 13%, ಮಾರಾಟ ತೆರಿಗೆಯ ಮೇಲೆ ಸರ್ಚಾರ್ಜ್‌ 
15%, ಅರಣ್ಯ ಅಭಿವೃದ್ದಿ ತೆರಿಗೆ 12%, ಆದಾಯ ತೆರಿಗೆ 15% ಮತ್ತು ಆದಾಯ ತೆರಿಗೆ ಮೇಲೆ ಸೆಸ್‌ 5% ರಷ್ಟು 
ಪಾವತಿಸಬೇಕು. 

17. ಯಶಸ್ವಿ ಬಿಡ್‌ದಾರರು ನಿಗದಿತ ಅವಧಿಯಲ್ಲಿ ಟಿಂಬರ್‌ ಸಾಗಿಸದ ಪಕ್ಷದಲ್ಲಿ ಇ.ಎಂ.ಡಿ. ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದಲ್ಲದೆ ಬಿಡ್‌ದಾರರ ಜವಾಬ್ದಾರಿ ಮೇರೆಗೆ ಟಿಂಬರನ್ನು ಮರು ಹರಾಜು ಮಾಡಲಾಗುವುದು. ಮರು ಹರಾಜಿನಲ್ಲಿ 
ಕಡಿಮೆ ಬಿಡ್‌ ಬಂದು ಸರ್ಕಾರಕ್ಕೆ ನಷ್ಟವಾದಲ್ಲಿ ಸೆಕ್ಷನ್‌ 109ರ ಕರ್ನಾಟಕ ಅರಣ್ಯ ಕಾಯ್ದೆಯಂತೆ ಬಾಕಿ ಭೂಕಂದಾಯ 
ರೂಪದಲ್ಲಿ ವಸೂಲಿ ಮಾಡಲಾಗುವುದು ಅಥವಾ ಸೆಕ್ಟನ್‌ 54054) ಸರಕು ಸಾಮಗ್ರಿಗಳ ಮಾರಾಟದ ಕಾನೂನಿನ್ವಯ ಅಥವಾ 
ಸಿವಿಲ್‌ ಪ್ರೊಸೀಜರ್‌ ಕೋಡ್‌ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು. 
ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು 
ಷೆಡ್ಕೂಲ್‌ 
ಲಾಟು ವಿವರಗಳು (ನೀಲಗಿರಿ ಟಿಂಬರ್‌ ಅಂದಾಜು ಪ್ರಮಾಣ ಮಾರಾಟದ ದಿನಾಂಕ | ಇಎಂಡಿ (ಪ್ರತಿ 
ಸಂ. ಲಾಗ್‌ಗಳು) ಲಾಟಿಗೆ) 

1 2 3 4 5 

1. 22 ತುಂಡುಗಳು 4.962 Cmtr. 02.07.2004 5,000.00 

2. 22 ತುಂಡು 4.559 Cmtr. 

3. 20 ತುಂಡುಗಳು 5.669 Cmtr. 

4. 23 ತುಂಡುಗಳು 4.576 Cmtr. 

5. 30 ತುಂಡುಗಳು 5.844 Cmtr. 

6. 22 ತುಂಡುಗಳು 4.389 Cmtr. 

7. 18 ತುಂಡುಗಳು 3.220 Cmtr. 

8. 9 ತುಂಡುಗಳು 2.233 Cmtr. 

9. 10 ತುಂಡುಗಳು 2.203 Cmtr. 

10. 13 ತುಂಡುಗಳು 3.156 Cmtr. 

11. 14 ತುಂಡುಗಳು 3.586 Cmtr. 

12. 13 ತುಂಡುಗಳು 3.790 Cmtr. 

13. 8 ತುಂಡುಗಳು 2.688 Cmtr. 

14. 9 ತುಂಡುಗಳು 2.180 Cmtr. 

15. 8 ತುಂಡುಗಳು 2.014 Cmtr. 

16. 8 ತುಂಡುಗಳು 2.723 Cmtr. 

17. 6 ತುಂಡುಗಳು 1.981 Cmtr. 

18. 9 ತುಂಡುಗಳು 1.985 Cmtr. 

19. 9 ತುಂಡುಗಳು 1.723 Cmtr. 























ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೧೯ 




































































1 2 3 4 5 
20. 9 ತುಂಡುಗಳು 2.246 Cmtr. 
21. 12 ತುಂಡುಗಳು 2.887 Cmtr. 
22 11 ತುಂಡುಗಳು 2.344 Cmtr. 
23. 7 ತುಂಡುಗಳು 1.467 Cmtr. 
24. 9 ತುಂಡುಗಳು 2.019 Cmtr. 
25. 7 ತುಂಡುಗಳು 1.377 Cmtr. 
26. 6 ತುಂಡುಗಳು 1.432 Cmtr. 
27. 19 ತುಂಡುಗಳು 4.874 Cmtr. 
28. 17 ತುಂಡುಗಳು 4.038 Cmtr. 
29. 19 ತುಂಡುಗಳು 4.896 Cmtr. 
30. 10 ತುಂಡುಗಳು 2.745 Cmtr. 
31. 6 ತುಂಡುಗಳು 2.252 Cmtr. 
32. 7 ತುಂಡುಗಳು 2.646 Cmtr. 
33. 5 ತುಂಡುಗಳು 2.121 Cmtr. 

Total | 101.185 Cmtr. 








ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ 
ಪಿ.ಆರ್‌.258 ವಿಭಾಗ, ಬೆಂಗಳೂರು. 
ನಮೂನೆ-1 
9ನೇ ನಿಯಮ ನೋಡಿ 
ಶಿಕ್ಷಣ ಇಲಾಖೆ 
ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗದಗ 
ಸರಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ, ನರಗುಂದ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ 
ಮಾಡುತ್ತಿರುವ ಶ್ರೀ ಜಿ. ಶರಣಬಸಪ್ಪ ಎಚ್‌ ಗಂಗಾಧರಪ್ಪ ಕಟ್ಟಿಮನಿ ಎಂಬುವವರ ಹೆಸರನ್ನು ಕರಣ್‌ ಗಂಗಾಧರ ಕಟ್ಟಿಮನಿ ಎಂದು ಹೆಸರು 
ಬದಲಾವಣೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಪಿಡಿ.109 ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗದಗ. 
FORM-IV 
(See Rule 12) 
NOTICE 
It is hereby notified that the undersigned has changed his/her name from MALLAPPA 
BHIMAPPA HUCHCHAHOLEPPAGOL to MALLAPPA BHIMAPPA HULEPPAGOL 
PD-110 MALLAPPA BHIMAPPA HULEPPAGOL 
ಪೊಲೀಸ್‌ ಮಹಾ ನಿರ್ದೇಶಕರವರ ಕಾರ್ಯಾಲಯ ಸಿ.ಓ.ಡಿ. ತರಬೇತಿ, ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧಗಳು 
ಕಾರ್ಲ್‌ಟನ್‌ ಭವನ, ಅರಮನೆ ರಸ್ತೆ, ಬೆಂಗಳೂರು-560 001. 
ಅಧಿಸೂಚನೆ ಸಂಖ್ಯೆ: ಎಂಟಿ:113:ಸಿಓಡಿ:2004-05 ದಿನಾಂಕ: 5ನೇ ಜೂನ್‌ 2004 


ವಿಷಯ : ಸಿ.ಓ.ಡಿ. ಘಟಕಕ್ಕೆ ಸೇರಿದ 6 ನಿರುಪಯುಕ್ತ ಪೊಲೀಸ್‌ ವಾಹನಗಳನ್ನು ಟೆಂಡರ್‌/ಬಹಿರಂಗ ಹರಾಜು ಮಾಡುವ ಬಗ್ಗೆ. 
ಉಲ್ಲೇಖ : 1. ಸರ್ಕಾರಿ ಆದೇಶ ಸಂ:ಎಂಟಿ (1) 37/2000-01 ದಿನಾಂಕ: 23.9.2000 
2. ಮಹಾ ನಿರ್ದೇಶಕರು ಮತ್ತು ಪೊಲೀಸ್‌ ಮಹಾ ನಿರೀಕ್ಷಕರು ಕರ್ನಾಟಕ ರಾಜ್ಯ, ಬೆಂಗಳೂರು ರವರ ಆದೇಶ ಪತ್ರ 


ಸಂ: ವಾಸಾ (1) 86:2002-03 ದಿನಾಂಕ: 28.4.04. 
ಸಾರ್ವಜನಿಕರ ಮಾಹಿತಿಗಾಗಿ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಸಿ.ಓ.ಡಿ. ಘಟಕದ ಕಛೇರಿ ಮುಂಭಾಗದಲ್ಲಿ 

ಯಥಾಸ್ಥಿತಿಯಲ್ಲಿರುವ ಈ ಕೆಳಕಂಡ 6 ಪೊಲೀಸ್‌ ವಾಹನಗಳನ್ನು ಟೆಂಡರ್‌/ಬಹಿರಂಗ ಹರಾಜು ಮೂಲಕ ಡಿ.ಜಿ.ಪಿ., ಸಿ.ಓ.ಡಿ. ರವರ 
ಕಛೇರಿಯ ಆವರಣದಲ್ಲಿ ಸರ್ಕಾರಿ ಆದೇಶದಂತೆ ಹಾಗೂ ಪೊಲೀಸ್‌ ಪ್ರಧಾನ ಕಛೇರಿಯ ಆದೇಶದಂತೆ ದಿನಾಂಕ: 27.7.04 ರಂದು ಬೆಳಿಗ್ಗೆ 
11.00 ಗಂಟೆಗೆ ಬಹಿರಂಗ ಹರಾಜು (ಮಾರಾಟ) ಮಾಡಲಾಗುವುದು. 
ಕ್ರ.ಸಂ. ವಾಹನ ನೋಂದಣಿ ಸಂಖ್ಯೆ ಮಾಡಲ್‌ ಖರೀದಿಸಿದ ವರ್ಷ 

1. |ಸಿಎಬಿ 1879 ಟೆಂಪೊ 1986 

2. ಸಿಎಬಿ 6036 ಮೋಟಾರ್‌ ಸೈಕಲ್‌ 1980 





























೬೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 








(6೬ 


ವಾಹನ ನೋಂದಣಿ ಸಂಖ್ಯೆ ಮಾಡಲ್‌ ಖರೀದಿಸಿದ ವರ್ಷ 





ಸಿಕೆಜಿ 48 ಮೋಟಾರ್‌ ಸೈಕಲ್‌ 1986 





ಎಂಇಜೆ 9446 ಮೋಟಾರ್‌ ಸೈಕಲ್‌ 1980 





ಎಂಇಎ 3522 ಕಾರು 1975 





AM FY 














ಸಿಎಜಿ 244 ಕಾರು 1987 





10. 


11. 


12. 


13. 


14. 


15. 


16. 


ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು 
ಮೊಹರು ಮಾಡಿದ (ಸೀಲ್ಡ್‌ ಟೆಂಡರ್‌) ಲಕೋಟೆಯನ್ನು ಡಿ.ಜಿ.ಪಿ., ಸಿ.ಓ.ಡಿ. ಇವರ ವಿಳಾಸಕ್ಕೆ ಕಳುಹಿಸಬೇಕು. ಲಕೋಟೆಯ 
ಮೇಲೆ “ನಿರುಪಯುಕ್ತ ವಾಹನಗಳನ್ನು ಖರೀದಿಸುವ ಬಗ್ಗೆ” ಎಂಬುದನ್ನು ಬಿಡಿ ಅಕ್ಷರಗಳಲ್ಲಿ ನಮೂದಿಸಬೇಕು. 
ಪ್ರತಿಯೊಬ್ಬ ಸವಾಲುದಾರನ ಪ್ರತಿ ವಾಹನಕ್ಕೆ ರೂ.2000-00 (ರೂ. ಎರಡು ಸಾವಿರಗಳು ಮಾತ್ರ) ಠೇವಣಿ ಹಣವನ್ನು ನಗದು 
ಮೂಲಕ ಡಿ.ಐ.ಜಿ.ಪಿ., ಸಿಓಡಿ ರವರ ಕಛೇರಿಯಲ್ಲಿ ಅರ್ಜಿಯ ಜೊತೆ ಸಲ್ಲಿಸತಕ್ಕದ್ದು. ಠೇವಣಿ ಹಣಕ್ಕೆ ಬಡ್ಡಿಯನ್ನು 
ಕೊಡಲಾಗುವುದಿಲ್ಲ. ಠೇವಣಿ ಹಣವಿಲ್ಲದೆ ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಠೇವಣಿ ಇಲ್ಲದೆ ಸಲ್ಲಿಸಿದ ಅರ್ಜಿಯನ್ನು 
ತಿರಸ್ಕರಿಸಲಾಗುವುದು. 
ಪ್ರತಿಯೊಬ್ಬ ಸವಾಲುದಾರನು ಟೆಂಡರ್‌ ಫಾರಂನಲ್ಲಿ ಅತೀ ಹೆಚ್ಚಿನ ದರವನ್ನು ಅಂಕಿ ಮತ್ತು ಅಕ್ಷರಗಳೆರಡರಲ್ಲಿಯೂ 
ಬರೆದಿರಬೇಕು. ಟೆಂಡರ್‌ ಫಾರಂನಲ್ಲಿ ಬೆಲೆಯನ್ನು ಬರೆಯುವಾಗ ಏನಾದರೂ ತಿದ್ದುಪಡಿ ಮಾಡಿದ್ದರೆ ಆ ಸ್ಥಳದಲ್ಲಿ 
ಟೆಂಡರ್‌ದಾರರು ಪೂರ್ಣ ಸಹಿ ಮಾಡತಕ್ಕದ್ದು. ಪ್ರತಿಯೊಂದು ವಾಹನಕ್ಕೆ ಪ್ರತ್ಯೇಕವಾಗಿ ಟೆಂಡರ್‌ ಫಾರಂ ಅನ್ನು ಸಲ್ಲಿಸತಕ್ಕದ್ದು. 
ಟೆಂಡರ್‌ ಫಾರಂಗಳನ್ನು ವರ್ಗಾವಣೆ ಮಾಡಲಾಗುವುದಿಲ್ಲ. 
ಪೂರ್ಣಗೊಳಿಸಿದ ಟೆಂಡರ್‌ ಫಾರಂಗಳನ್ನು ದಿನಾಂಕ: 24.07.04ರ ಸಂಜೆ 4.00 ಗಂಟೆಯವರೆಗೆ ಡಿ.ಜಿ.ಪಿ., ಸಿಒಡಿ ರವರ 
ಕಛೇರಿಯಲ್ಲಿ ಸ್ವೀಕರಿಸಲಾಗುವುದು. ನಂತರ ಬಂದ ಟೆಂಡರ್‌ ಫಾರಂಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಟೆಂಡರ್‌ದಾರರೂ ಸಹ ಬಹಿರಂಗ ಹರಾಜಿನಲ್ಲಿ ಹೆಚ್ಚಿನ ಠೇವಣಿ ಹಣವಿಲ್ಲದೆ ಭಾಗವಹಿಸಬಹುದು. ಸವಾಲು ಮೂಲಕ 
ಹರಾಜು ಮಾಡಲಾಗುವುದು. ಸವಾಲುದಾರರು (ಟೆಂಡರ್‌ದಾರರನ್ನು ಹೊರತುಪಡಿಸಿ) ಠೇವಣಿ ರೂಪದಲ್ಲಿ ಪ್ರತಿ ವಾಹನಕ್ಕೆ 
ರೂ.2000-00 (ರೂ. ಎರಡು ಸಾವಿರಗಳು ಮಾತ್ರ) ಅನ್ನು ಸ್ಥಳದಲ್ಲಿ ಪಾವತಿ ಮಾಡಲು ಅವಕಾಶವಿರುತ್ತದೆ. 
ಡಿ.ಐ.ಜಿ.ಪಿ., ಸಿ.ಓ.ಡಿ. ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಬಹಿರಂಗ ಹರಾಜನ್ನು ನಡೆಸುವರು. ಠೇವಣಿಯನ್ನು 
ತುಂಬಿದ ಟೆಂಡರ್‌ದಾರರು ಅಥವಾ ಸವಾಲುದಾರರು ಮಾತ್ರ ಹರಾಜಿನಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. 
ಬಹಿರಂಗ ಹರಾಜಿನಲ್ಲಿ ಅತಿ ಹೆಚ್ಚಿನ ಬಿಡ್‌ದಾರರನ್ನು ದಾಖಲುಗೊಳಿಸಿದ ನಂತರ ಸ್ವೀಕೃತವಾದ ಟೆಂಡರ್‌ಗಳನ್ನು ಡಿ.ಐ.ಜಿ.ಪಿ., 
ಸಿ.ಓ.ಡಿ.ರವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಸಮಕ್ಷಮ ತೆರೆದು ಬಹಿರಂಗಪಡಿಸುವರು. ಟೆಂಡರ್‌ ಅಥವಾ 
ಸವಾಲುದಾರರಲ್ಲಿ ಅತೀ ಹೆಚ್ಚಿನ ದರವನ್ನು ಯಾರು ನಮೂದಿಸಿರುವರೊ ಅವರನ್ನು ಯಶಸ್ವಿ ಟೆಂಡರ್‌/ಸವಾಲುದಾರರೆಂದು 
ಪರಿಗಣಿಸಲಾಗುವುದು. ಮೊತ್ತ ಮೊದಲಿಗೆ ಬಹಿರಂಗ ಹರಾಜು ನಡೆಸಲಾಗುವುದು ನಂತರ ಟೆಂಡರ್‌ಗಳನ್ನು 
ಪರಿಗಣಿಸಲಾಗುವುದು. 
ಯಶಸ್ವಿಯಾದ ಟೆಂಡರ್‌ದಾರರು/ ಸವಾಲುದಾರರು ವಾಹನಗಳ ಒಟ್ಟು ಬೆಲೆಯ 25% ರಷ್ಟು ಹಣವನ್ನು (ಠೇವಣಿ ಬಿಟ್ಟು) 
ಸ್ಥಳದಲ್ಲಿಯೇ ತುಂಬಬೇಕು ಉಳಿದ ಹಣವನ್ನು ಡಿ.ಜಿ.ಪಿ., ಸಿ.ಓ.ಡಿ. ರವರು ಸದರಿ ಹರಾಜನ್ನು ಅಂಗೀಕರಿಸಿದ ನಂತರ 
ಸಂಪೂರ್ಣ ಹಣ ಪಾವತಿ ಮಾಡಿ ತಮ್ಮ ಸ್ವಂತ ಖರ್ಚಿನಿಂದ 15 ದಿನಗಳೊಳಗಾಗಿ ವಾಹನವನ್ನು ತೆಗೆದುಕೊಂಡು ಹೋಗಲು 
ಒಪ್ಪಿಗೆ ನೀಡಲಾಗುವುದು. ತಪ್ಪಿದಲ್ಲಿ ಈಗಾಗಲೇ ಅವರು ತುಂಬಿದ 25% ರಷ್ಟು ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. ಹಾಗೂ ಮತ್ತೊಮ್ಮೆ ಹೊಸದಾಗಿ ಅಧಿಸೂಚನೆ ಹೊರಡಿಸಲಾಗುವುದು. 
ಎಲ್ಲಾ ಹಣವನ್ನು ಡಿ.ಜಿ.ಪಿ. ಸಿ.ಓ.ಡಿ. ರವರ ಕಛೇರಿಯಲ್ಲಿ ನಗದು ರೂಪದಲ್ಲಿ ತುಂಬಬೇಕು. ಚೆಕ್ಕುಗಳನ್ನು ಡಿ.ಡಿ.ಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಹರಾಜು ಮುಗಿದ ನಂತರ ಯಶಸ್ವಿಯಾಗದ ಟೆಂಡರ್‌ದಾರರ ಹಾಗೂ ಸವಾಲುದಾರರ ಠೇವಣಿ ಹಣವನ್ನು ಸ್ಥಳದಲ್ಲಿಯೇ 
ಹಿಂದಿರುಗಿಸಲಾಗುವುದು. 
ಮಾರಾಟ ತೆರಿಗೆಯನ್ನು ಹಾಗೂ ಇತರೆ ತೆರಿಗೆಗಳನ್ನು ಚಲಾವಣೆಯಲ್ಲಿರುವ ದರದ ನಿಯಮಗಳ ಆಧಾರದ ಮೇರೆಗೆ ಸವಾಲಿನ 
ಹಣದ ಜೊತೆಗೆ ವಸೂಲಿ ಮಾಡಲಾಗುವುದು. 
ಹರಾಜು ಮಾಡುವ ವೇಳೆಯಲ್ಲಿ ಏನಾದರು ತಕರಾರು ಬಂದಲ್ಲಿ ಡಿ.ಐ.ಜಿ.ಪಿ., ಸಿ.ಓ.ಡಿ.ರವರು ಕೈಗೊಳ್ಳುವ ನಿರ್ಣಯವೇ 
ಅಂತಿಮವಾಗಿರುತ್ತದೆ. 
ಹರಾಜಿನಲ್ಲಿ ಯಾವುದೇ ಸವಾಲನ್ನು! ಟೆಂಡರ್‌ಗಳನ್ನು ಯಾವುದೇ ಕಾರಣಕ್ಕಾಗಿ ರದ್ದುಗೊಳಿಸುವ ಅಥವಾ ಮುಂದೂಡುವ 
ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಡಿ.ಜಿ.ಪಿ., ಸಿ.ಓ.ಡಿ. ರವರು ಹೊಂದಿರುತ್ತಾರೆ. ಇವರ ನಿರ್ಣಯವೇ ಅಂತಿಮವಾದುದು. 
ಇಚ್ಛೆಯುಳ್ಳ ಟೆಂಡರ್‌ದಾರರು ಮತ್ತು ಸವಾಲುದಾರರು ಹರಾಜು ಮಾಡಲಿಕ್ಕಿರುವ ನಿರುಪಯುಕ್ತ ವಾಹನವನ್ನು ಹೇಗಿದೆಯೋ 
ಹಾಗೆ ಡಿ.ಜಿ.ಪಿ., ಸಿ.ಓ.ಡಿ. ರವರ ಕಛೇರಿ ವೇಳೆಯಲ್ಲಿ ನೋಡಬಹುದು. 
ಟೆಂಡರ್‌ದಾರರು ಪ್ರತಿ ವಾಹನಕ್ಕೆ ಅತೀ ಹೆಚ್ಚಿನ ಬೆಲೆಯನ್ನು ಈ ಕೆಳಕಂಡ ನಮೂನೆಯಲ್ಲಿ ತೋರಿಸಬೇಕು. ಬೆಲೆಗಳನ್ನು ಅಕ್ಷರ 
ಮತ್ತು ಅಂಕಿಗಳಲ್ಲಿ ನಮೂದಿಸಬೇಕು. 





ಭಾಗ - ೫ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೨೧ 











ರವರಿಗೆ 

ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ 

ಸಿ.ಓ.ಡಿ., ಕಾರ್ಲ್‌ಟನ್‌ ಹೌಸ್‌, ಪ್ಯಾಲೆಸ್‌ ರೋಡ್‌ 

ಬೆಂಗಳೂರು. 
ಮಾನ್ಕರೆ, 

ನಾನು ಈ ಮೂಲಕ ಈ ಕೆಳಗೆ ತೋರಿಸಿರುವ ನಿರುಪಯುಕ್ತ ವಾಹನಕ್ಕೆ ಅತೀ ಹೆಚ್ಚಿನ ಬೆಲೆಯನ್ನು ನಮೂದಿಸಿರುತ್ತೇನೆ. ನಿಮ್ಮ 
ಅಧಿಸೂಚನೆ ಸಂಖ್ಯೆ:ಎಂಟಿ:113:ಸಿಓಡಿ:04-05 ದಿನಾಂಕ:....... 06.04 ರ ಪ್ರಕಾರ ರ ನಿಯಮ ಮತ್ತು ಷರತ್ತುಗಳಿಗೆ ಒಪ್ಪಿಕೊಂಡು 
ರೂ.2000-00 ಗಳನ್ನು ಠೇವಣಿ ಹಣವನ್ನಾಗಿ ಸಂದಾಯ ಮಾಡಿರುತ್ತೇನೆ. 

ಕ್ರ.ಸಂ. ವಾಹನ ಸಂಖ್ಯೆ ಸೂಚಿಸಿರುವ ಅತೀ ಹೆಚ್ಚಿನ ಬೆಲೆ ಷರಾ 
1. ತಮ್ಮ ವಿಶ್ವಾಸಿ, 


(ಟೆಂಡರ್‌ದಾರರ ಸಹಿ ಮತ್ತು ಪೂರ್ಣ ವಿಳಾಸ) 
ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, 
ಪಿ.ಆರ್‌. 259 ಸಿ.ಓ.ಡಿ. ಬೆಂಗಳೂರು ರವರ ಪರವಾಗಿ. 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ರವರ ಕಛೇರಿ, ಪೊಲೀಸ್‌ ವಾಹನ ಚಾಲನಾ ಮತ್ತು ನಿರ್ವಹಣಾ ಶಾಲೆ, 
ಯಲಹಂಕ, ಬೆಂಗಳೂರು 
ಅಧಿಸೂಚನೆ 
(ದರಖಾಸ್ತು ಸಹಿತ ಹರಾಜು) 
ಸಂಖ್ಯೆ: ಪಿಡಿಎಂಎಸ್‌:ಎಂಟಿ:582,567,568:2002-03 ದಿನಾಂಕ: 29ನೇ ಮೇ 2004 
ವಿಷಯ : ಪಿ.ಡಿ.ಎಂ.ಎಸ್‌. ಯಲಹಂಕದಲ್ಲಿಯ ನಿರುಪಯುಕ್ತ ವಾಹನಗಳನ್ನು ಟೆಂಡರ್‌ನ ಬಹಿರಂಗ ಹರಾಜು ಮೂಲಕ 
ವಿಲೇವಾರಿ ಮಾಡುವ ಬಗ್ಗೆ. ಸ 
ಉಲ್ಲೇಖ : 1. ಸರ್ಕಾರಿ ಆದೇಶ ಸಂಖ್ಯೆ:ಹೆಚ್‌ಡಿ 68: ಇಎಂವಿ 2003, ಬೆಂಗಳೂರು, ದಿನಾಂಕ: 3.10.2003 
2. ಮಾನ್ಯ ಡೈರೆಕ್ಟ್‌ರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು 
ಇವರ ಆದೇಶ ಸಂಖ್ಯೆ: ವಾಸಾ (1) 90/2002-03, ದಿನಾಂಕ: 18.10.2003. 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಆರಕ್ಷಕ ವಾಹನ ಚಾಲನಾ ತರಬೇತಿ ಮತ್ತು ನಿರ್ವಹಣಾ ಶಾಲೆ, 
ಯಲಹಂಕದಲ್ಲೀಯ ಈ ಕೆಳಕಂಡ ನಿರುಪಯುಕ್ತ ವಾಹನಗಳನ್ನು ಟೆಂಡರ್‌ ಕಂ ಬಹಿರಂಗ ಹರಾಜು (ಟೆಂಡರ್‌ ಕಂ ಆಕ್ಷನ್‌) ಮೂಲಕ 
ದಿನಾಂಕ: 29.6.2004 ರಂದು ಬೆಳಗ್ಗೆ 11 ಗಂಟೆಗೆ ಪಿ.ಡಿ.ಎಂ.ಎಸ್‌. ಯಲಹಂಕ, ಬಳ್ಳಾರಿ ರಸ್ತೆ, ಬೆಂಗಳೂರು-63 ಇಲ್ಲಿ ಈ ಕೆಳಗೆ 
ನಮೂದಿಸಿದ ಷರತ್ತುಗಳ ಮೇಲೆ ದರಖಾಸ್ತು ಸಹಿತ ಹರಾಜು ಮಾಡಲಾಗುವುದು. 





























ಅ.ನ ವಾಹನ ನೋಂದಣಿ ಸಂಖ್ಯೆ ಮಾದರಿ ಖರೀದಿಸಿದ ವರ್ಷ 
1. ಸಿ.ಎ.ಜಿ. 253 ಅಂಬಾಸಿಡರ್‌ ಕಾರ್‌ 1981 

2. ಸಿ.ಎ.ಜಿ. 396 ಮಹೀಂದ್ರ ಮತ್ತು ಮಹೀಂದ್ರ ಜೀಪು-ಪೆಟ್ರೋಲ್‌ 1982 

3. ಎಂ.ಇ.ವಿ. 6405 ಸ್ಟೇಷನ್‌ ವ್ಯಾಗನ್‌ ಕಾರ್‌ 1972 





ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು: 

1. ಮೊಹರ್‌ ದರಖಾಸ್ತುಗಳನ್ನು ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಪಿ.ಡಿ.ಎಂ.ಎಸ್‌. ಯಲಹಂಕ, ಬೆಂಗಳೂರು-63, ಇವರಿಗೆ 
ಕಳುಹಿಸತಕ್ಕದ್ದು. ಲಕೋಟೆಯ ಮೇಲೆ ನಿರುಪಯುಕ್ತ ವಾಹನಗಳ ಖರೀದಿಗಾಗಿ ಎಂದು ನಮೂದಿಸಿ ಕಳುಹಿಸಿ ಕೊಡಬೇಕು. 

2. ಅವರವರ ಬೆಲೆಯನ್ನು ಅಂಕಿಗಳಲ್ಲಿ ಮತ್ತು ಅಕ್ಷರಗಳಲ್ಲಿ ಬರೆದಿರತಕ್ಕದ್ದು. ದರಖಾಸ್ತು ಹರಾಜುಗಳ ಪಟ್ಟಿಯನ್ನು ಈ 
ಕಛೇರಿಯಿಂದ ಪಡೆಯಬಹುದು. 

3. ಹರಾಜುದಾರರು ರೂ.1,000-00 (ರೂಪಾಯಿ ಒಂದು ಸಾವಿರ ಮಾತ್ರ) ಠೇವಣಿಯನ್ನು ಹರಾಜು ಪ್ರಾರಂಭವಾಗುವುದಕ್ಕಿಂತ 
ಮುಂಚಿತವಾಗಿ ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಪಿ.ಡಿ.ಎಂ.ಎಸ್‌., ಯಲಹಂಕ, ಬೆಂಗಳೂರು, ಇವರಲ್ಲಿ ಆಗಲಿ ಅಥವಾ 
ಇವರಿಂದ ನೇಮಕವಾದಂತ ಹರಾಜು ಮಾಡುವ ಅಧಿಕಾರಿಯವರಲ್ಲಿ ಸಂಚಕಾರವಾಗಿ ಇಡಬೇಕು. 

4. ಪ್ರತಿಯೊಂದು ವಾಹನಗಳನ್ನು ಅತೀ ಹೆಚ್ಚಿನ ಮೌಲ್ಯದಲ್ಲಿ ಕೂಗಿದ ಹರಾಜಿನವರಿಗೆ!ಟೆಂಡರ್‌ದಾರರಿಗೆ ವಾಹನಗಳನ್ನು 
ಕೊಡಲಾಗುವುದು. 

5. ಲೀಲಾವಿನ ಹಣವನ್ನು ಖರೀದಿದಾರರು ವಾಹನ ಖರೀದಿಸಿದ ದಿನದಂದೇ ಹರಾಜು ಯಾಲಂ ಆದ ಮೊತ್ತದ ಶೇಖಡ 25 
ಪಾವತಿ ಮಾಡಬೇಕು, ಒಂದು ವೇಳೆ ಹಣ ಕಟ್ಟದಿದ್ದಲ್ಲಿ ಖರೀದಿಸಿದ ವಾಹನಗಳನ್ನು ಪುನಃ ಅಂದೇ ಹರಾಜು ಮಾಡಲಾಗುವುದು. 
ಒಂದು ವೇಳೆ ತರುವಾಯದ ವಿಕ್ರಯ ಧನ ಮೊದಲಿನ ಲೀಲಾವಿನಕ್ಕಿಂತ ಕಡಿಮೆಯಾದಲ್ಲಿ ತಪ್ಪಿತಸ್ಥರಾದ ಮೊದಲಿನ 
ಖರೀದಿದಾರರು ಭಿನ್ನತೆಯನ್ನು ಸರಿಪಡಿಸಿಕೊಡಬೇಕು. 


೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 





6. ಹರಾಜು ಮಾಡುವ ಅಧಿಕಾರಿಯು ಯಾವುದೇ ಕಾರಣಕ್ಕಾಗಿ ಲೀಲಾವನ್ನು ಮುನ್ಸೂಚನೆಯಿಲ್ಲದೆ ಹಸ್ತಾಂತರ ಮಾಡಲು 
ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಪಡೆದಿರುತ್ತಾರೆ. 

7. ವಾಹನಗಳನ್ನು ಖರೀದಿ ಮಾಡುವ ಹಣದ ಮೇಲೆ ಕರ್ನಾಟಕ ರಾಜ್ಯ ಮಾರಾಟ ತೆರಿಗೆಯನ್ನು ಲೀಲಾವಿನ ಹಣದ 
ಜೊತೆಯಲ್ಲಿಯೇ ವಸೂಲಿ ಮಾಡಲಾಗುವುದು. 

8. ವಾಹನಗಳನ್ನು ಖರೀದಿ ಮಾಡಿದವರೇ ತಮ್ಮ ಲೀಲಾವಿನ ವಾಹನಗಳನ್ನು ಉಳಿದ ಶೇಕಡ 75 ಹಣವನ್ನು ಕಟ್ಟಿದ ನಂತರ 
ಸ್ಥಳದಿಂದ ಸಾಗಿಸುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. 

9. ಸಂಚಕಾರವಾಗಿಟ್ಟ ರೂ.1,000-00 (ರೂಪಾಯಿ ಒಂದು ಸಾವಿರ ಮಾತ್ರ) ಗಳನ್ನು ಅಯಶಸ್ವಿಯಾದ ಖರೀದಿದಾರರಿಗೆ ಲೀಲಾವ್‌ 
ಮುಗಿದ ನಂತರ ಅದೇ ದಿನಂದಂದು ವಾಪಸ್ಸು ಮಾಡಲಾಗುವುದು. 

10. ಸರ್ಕಾರದ ವಸ್ತುಗಳ ಹರಾಜಿನಲ್ಲಿ ಭಾಗೀದಾರರಾಗಿರುವರೆಲ್ಲರೂ ಸರ್ಕಾರದ ನಿಯಮಗಳನ್ನು ವಿಶ್ವಾಸಿಯಾಗಿ ಪರಿಪಾಲಿಸಬೇಕು. 

11. ಈ ಲೀಲಾವಿನಲ್ಲಿ ಏನಾದರೂ ವ್ಯತ್ಯಾಸ ಮತ್ತು ಇತರೆ ತೊಂದರೆ ಉದ್ಭವಿಸಿದ್ದಲ್ಲಿ ಮಾನ್ಯ ಡೈರೆಕ್ಟ್‌ರ್‌ ಜನರಲ್‌ ಮತ್ತು 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು, ಇವರ ಆದೇಶವೇ ಅಂತಿಮ ಆದೇಶವಾಗಿರುತ್ತದೆ. 

12. ಸದರಿ ಮೊಹರ್‌ ದರಖಾಸ್ತುಗಳನ್ನು ಕಛೇರಿಯ ವೇಳೆಯಲ್ಲಿ ದಿನಾಂಕ: 28.06.2004ರ ಸಾಯಂಕಾಲ 5.00 ಗಂಟೆಯವರೆಗೆ 
ಸ್ವೀಕರಿಸಲಾಗುವುದು, ನಂತರ ದರಖಾಸ್ತುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

13. ಸದರಿ ಲೀಲಾವಿಗೆ ಸಂಬಂಧಪಟ್ಟಂತಹ ನಿರುಪಯುಕ್ತ ವಾಹನಗಳನ್ನು ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಪಿ.ಡಿ.ಎಂ.ಎಸ್‌. 
ಇವರಲ್ಲಿ ಹೋಗಿ ನೋಡಿಕೊಳ್ಳಬಹುದು. 

14. ವಾಹನಗಳ ಲೀಲಾವು ಅವುಗಳು ಯಾವ ಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿಯಲ್ಲಿ ಹರಾಜು ಮಾಡಲಾಗುವುದು ಮತ್ತು ಅದೇ 
ಸ್ಥಿತಿಯಲ್ಲಿ ಹಸ್ತಾಂತರಗೊಳಿಸಲಾಗುವುದು. 

15. ಹರಾಜಿನಲ್ಲಿ ಭಾಗವಹಿಸುವವರು ರೂ.1,000-00 ಸಂಚಕರವಾಗಿಟ್ಟು ಭಾಗವಹಿಸತಕ್ಕದ್ದು. ಅಂಚೆಯಲ್ಲಿ ಕಳುಹಿಸುವವರು 
ರೂ.1,000-00 ಡಿ.ಡಿ.ಯನ್ನು ಮಾನ್ಯ ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಪಿ.ಡಿ.ಎಂ.ಎಸ್‌. ಯಲಹಂಕ, ಬೆಂಗಳೂರು, ಇವರ 
ಹೆಸರಿನಲ್ಲಿ ಕಳುಹಿಸತಕ್ಕದ್ದು. 

16. ಈ ಕುರಿತು ಏನಾದರೂ ಹೆಚ್ಚಿನ ವಿವರ ಬೇಕಾದಲ್ಲಿ ಕಛೇರಿಯ ವೇಳೆಯಲ್ಲಿ ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಪಿ.ಡಿ.ಎಂ.ಎಸ್‌. 
ಯಲಹಂಕ, ಇವರನ್ನಾಗಲಿ ಅಥವಾ ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಯವರನ್ನಾಗಲಿ ಭೇಟಿಯಾಗಿ ವಿವರ 


ಪಡೆದುಕೊಳ್ಳಬಹುದು. 

17. ಲೀಲಾವಿನಲ್ಲಿ ಭಾಗವಹಿಸಲಿಚ್ಚಿಸುವವರು ಯಾವುದೇ ತರಹದ ಚಿಕ್ಕನ್ನು, ಕ್ರೆಡಿಟ್‌ ಕಾರ್ಡ್‌ ಕೊಟ್ಟಲ್ಲಿ ಅಂಗೀಕರಿಸಿ 
ಕೊಳ್ಳಲಾಗುವುದಿಲ್ಲ. 

18. ಮೊಹರ್‌ ದರಖಾಸ್ತುಗಳನ್ನು ಟೆಂಡರ್‌ನಲ್ಲಿ ಭಾಗವಹಿಸುವವರ ಸಮಕ್ಷಮದಲ್ಲಿ ಬಹಿರಂಗ ಹರಾಜು ಮುಗಿದ ನಂತರ 
ತೆರೆಯಲಾಗುವುದು. 


19. ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸಲು ಸಂಚಕಾರವಾಗಿಟ್ಟವರನ್ನು ಮಾತ್ರ ಹರಾಜು ಕೂಗಲು ಅನುಮತಿಸಲಾಗುವುದು. 
ಬೇರೆಯವರು ಭಾಗವಹಿಸುವುದನ್ನು ನಿಷೇಧಿಸಿದೆ. 
20. ಟೆಂಡರ್‌ ಹಾಕಿದವರು ಸಹ ಹರಾಜಿನಲ್ಲಿ ಭಾಗವಹಿಸಬೇಕಾದರೆ ಮುಂಗಡ ಸಂಚಾಕಾರವಾಗಿ ರೂ.1,000-00 ಗಳನ್ನು 
ಪಾವತಿಸಿಯೇ ಹರಾಜಿನಲ್ಲಿ ಭಾಗವಹಿಸತಕ್ಕದ್ದು. 
ಪಿ.ಆರ್‌.260 ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಪಿ.ಡಿ.ಎಂ.ಎಸ್‌. ಯಲಹಂಕ, ಬೆಂಗಳೂರು. 
IN THE COURT OF THE IV. ADDL. CITY CIVIL AND SESSIONS JUDGE, MAYOHALL, BANGALORE 
G& W.C. 15020/2003 
Petitioners : 1. Smt. K. Manjula W/o M.S. Manjunath. Aged 32 years. 
2. Sri. M.S. Manjunath S/o M. |. Subbarayappa 35 years. 
Both R/o No. 14, 11 th Cross, Sampangiramanagar, Bangalore-27. 
Vs 
Respondent : Nil. 
PUBLIC NOTICE 
Notice is hereby given that a petition have been made to this court under Section 10 of the 
Guardian and wards Act, for appointment of the second petitioner as the guardian to the minor 
M.M.Maheswar and accord permission to sell the schedule property standing in the name of minor and 
first petitioner. 
The court has fixed 17.6.04 for hearing of the said petition, all persons claiming to have any 
interest may come and see the proceedings before the appointment of second petitioner as guardian. 
SCHEDULE 
All that piece and parcel of residential property bearing corporation No. 14 (formerly CITB No. 
227, Sampigehalli 2nd Stage) situated at 11th Cross, Sampangiramanagar in Ward No. 77, Bangalore, 
measuring East to West 20ft. North to South 22ft. and founded on east by private property, west by 
Private property, North by Road, South by Private property. 
Given under my hand the seal of the court this the 4th day of February. 2004 
By Order of the Court, 
PD-38 Asst. Registrar, 
City Civil Court, Mayohall, Bangalore. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ೬೨೩ 





IN THE COURT OF THE IV. ADDL. CITY CIVIL JUDGE, MAYOHALL, BANGALORE 
P& S.C. 15010/2004 
Petitioners: 1. Lakshmi, 28 years, wlo late Shekar H.Salian, R/o No. 301, 3rd Cross, 
Chamundinagar, R.T. Nagar, Bangalore-32. 
2. Kum. Lavanya, 6 years, d/o late Shekar ಗ. Salian, 
3. Kum. Lalitha, 4 years, D/o late Shekar H. Salian, 
(Petitioners No. 2 & 3 are minors and are residing with their natural guardian 
mother the petitioner No.1). 
Vs 
Respondent : Nil. 
PUBLIC NOTICE 
Notice is hereby given that a petition under Sec. 372 of the Indian Succession Act has been made 
to this court for grant of succession certificate in respect of the debt and securities of the deceased 

Shekar H. Salian who died on 25.9.2003 at Bangalore. 

Be it know that no caveat has been entered and the said petition is posted for hearing on 7.7.04. 

All persons claiming to have any interest in the assets of the deceased may come and see the 

proceedings before the grant of succession certificate. 

Given under my hand and the seal of the court this the 15th day of March, 2004. 
By Order of the Court, 
PD-49 Asst. Registrar, 
City Civil Court, Mayohall Unit, Bangalore. 
IN THE COURT OF THE IV. ADDL. CITY CIVIL JUDGE, MAYOHALL, BANGALORE 
P& S.C. 15012/2004 
Petitioners : 1. Smt. G. Kamalamma W/o B. Govindaswamy, Aged 47 years, 
2. B. Govindaswamy, aged about 51 years, Husband of Petitioner No.1. 
Both resident of No.11, Amman lllam, T.C. Palya Cross, Virgonagar Post, B'lore. 
Vs 
Respondent : Nil. 
PUBLIC NOTICE 
Notice is hereby given that a petition under Section. 372 of the Indian Succession Act has been 
made to this court for grant of succession certificate in respect of the debt and securities of the deceased 

G. Gubendran who died on 1.8.2003. 

Be it know that no caveat has been entered and the said petition is posted for hearing on 23.6.04 

All persons claiming to have any interest in the esatate of the deceased may come and see the 

proceedings before the grant of succession certificate. 

Given under my hand and the seal of the court this the 22nd day of March, 2004. 
By Order of the Court, 
PD-50 Asst. Registrar, 
City Civil Court, Mayohall Unit, Bangalore. 
IN THE COURT OF THE IV. ADDL. CITY CIVIL JUDGE, MAYOHALL, BANGALORE 
C.C.H.21 P& S.C. 15016/2004 

1. Smt. Parameswari W/o K.P. Parameswaran (late) aged 38 years. 

2. K.P. Udayakumar S/o K. P. Parameswaran, aged 18 years. 

3. K. P. Bhagyalakshmi D/o K.P. Parameswaran, aged about 14 years, being 
minor, represented by her mother and natural guardian, Smt. Parameswari, 
| Ptr. herein 
All residing at No. 10/7, 2nd Street, AN. Street Cross, Ashokanagar, 
Bangalore-25. 


Petitioners : 


Vs 
Respondent : Nil. 
PUBLIC NOTICE 
Notice is hereby given that a petition has been made to this Court under Sec. 372 of the Indian 
Succession Act for grant of succession certificate in respect of the debts and securities of the deceased 
K.P. Parameswaran, who died on 29.9.2003. 
Be it know that no caveat has been entered and the said petition is posted for hearing on 17.6.04 
All persons claiming to have any interest may come and see the proceedings before the grant of 
succession certificate. 
Given under my hand and the seal of the court this the 20th May, 2004. 
By Order of the Court, 
PD-51 SHERISTEDAR 
IV Addl. City Civil Court, Mayohall Unit, Bangalore. 


೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೦, ೨೦೦೪ ಭಾಗ - ೫ 





೧.11. MAYOHALL 
IN THE COURT OF THE IV. ADDL. CITY CIVIL JUDGE, MAYOHALL, BANGALORE 
G& W.C.No.15004/2004 


Petitioner : 1. Sulaiman Jamal No. 25, Dods worth Layout, whitefield, Bangalore-66 
Vs 
Respondent : Nil. 


PUBLIC NOTICE 

Notice is hereby given that a petition have been made to this court under Section 29 & 41 of the 
indian Lunacy Act, for appointment of the petitioner Mr. Sulaiman Jamal as the Guardian and to accord 
permission to draw Family Pension benefits of the Lunacy/Patient Ms. Charmaine Fernandes. 

The court has fixed 26.6.2003 for hearing of the said petition, all persons claiming to have any 
interest may come and see the proceedings before the appointment of the petitioner as guardian. 

Given under my hand and the seal of the court this the 26th May, 2004 

By Order of the Court, 
PD-52 Asst. Registrar, 
City Civil Court, Mayohall, Bangalore. 
IN THE COURT OF THE IV. ADDL. CITY CIVIL AND SESSIONS JUDGE, MAYOHALL, BANGALORE 
G& W.C.No.15016/2003 HG.25.3.04 
Petitioner : 1. Goutham M. Baldotha, 5/೦ Gowtham Chand, Kartha of Hindu undivided family, 
36 years, Residing at No. 114, Narayana Pillai Street, Bangalore. 
Vs 


Respondent : Nil. 
PUBLIC NOTICE 

Notice is hereby given that a petition has been made to this court under Section 8(1) & (2) of the 
Hindu Minority and Guardianship Act, prays for permission to sell the schedule property and to receive 
consideration and also to invest the same for education of their children, invest rest of the amount in their 
names in respect of their shares. 

The court has fixed 17.6.04 for hearing of the said petition, all persons claiming to have any 
interest may come and see the proceedings before grant of permission to the petitioner. 

SCHEDULE 

All that piece and parcel of immovable property bearing No. 157 and 159 presently bearing 
Corporation No. 218 and 218/1, situated at Venkateshpura Gramatana, K.G.Halli Dakle, Kasaba Hobli, 
Bangalore North Taluk, Bangalore, measuring East to West 57' and North to South 45’ totally measuring 
2565 sq. ft. and bounded on East property bearing No. C-113 belonging to T. Ramamurthy, West 
Nagawara Main Raod, North 5' passage and others property South property of Sri. Munichowdappa. 

Given under my hand and the seal of the court this the 15th day of December, 2003, 

By Order of the Court, 
PD-53 Asst. Registrar, 
City Civil Court, Mayohall, Bangalore. 
ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು, ವಿಜಾಪೂರ ರವರ ಕಛೇರಿ, ವಿಜಾಪೂರ ಜಿಲ್ಲೆ 
ವಿಷಯ : ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ವಾಹನಗಳನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ 
ಮಾಡುವ ಕುರಿತು. 

ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ಈ ಕೆಳಕಂಡ ವಾಹನಗಳನ್ನು ಎಲ್ಲಿವೆಯೋ ಹೇಗಿವೆಯೋ ಯಥಾ ಸ್ಥಿತಿಯಲ್ಲಿ 
ಕೆಳಗೆ ಸೂಚಿಸಿರುವ. ಷರತ್ತುಗಳ ಪ್ರಕಾರ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ವಿಜಾಪೂರ ಕಛೇರಿ ಇವರ ಆವರಣದಲ್ಲಿ ದಿನಾಂಕ: 
5.7.2004 ರಂದು ಬೆಳೆಗ್ಗೆ 11.00 ಗಂಟಿಗೆ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. ಹರಾಜು 


ನಿರ್ವಹಣಾಧಿಕಾರಿಯನ್ನಾಗಿ ಅಬಕಾರಿ ಉಪ ಅಧೀಕ್ಷಕರು ವಿಜಾಪೂರ ಉಪ ವಿಭಾಗ ಇವರನ್ನು ನೇಮಿಸಲಾಗಿದೆ. 


























ಕ್ರ. ಸಂ. ವಾಹನಗಳ ವಿಧ ವಾಹನಗಳ ನೋಂದಣಿ ಸಂಖ್ಯೆ: 
1) ಟ್ಯಾಂಕರ್‌ ಎಂಸಿ.ಯು.:4530 
2) ಸ್ವರಾಜ್‌ ಮಜಡಾ ಕೆ.ಎ.04:ಬಿ:3434 


ವಾಹನಗಳನ್ನು ನೋಡಬಯಸುವ ಸಾರ್ವಜನಿಕರು ಕಛೇರಿಯ ಸಮಯದಲ್ಲಿ ಮುಂಜಾನೆ 10.00 ಗಂಟೆಯಿಂದ ಸಾಯಂಕಾಲ 
5.30 ಗಂಟೆಯೊಳಗಾಗಿ ನೋಡಬಹುದಾಗಿದೆ. 
ಷರತ್ತುಗಳು: 

1. ಅಬಕಾರಿ ಇಲಾಖೆಯ ಸಿಬ್ಬಂದಿ ಹರಾಜಿನಲ್ಲಿ ಪ್ರತ್ಯಕ್ಷ ಯಾ ಪರೋಕ್ಸವಾಗಿಯಾಗಲೀ ಭಾಗವಹಿಸುವಂತಿಲ್ಲ. 

2. ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವ ಸಾರ್ವಜನಿಕರು ಮೇಲ್ಕಾಣಿಸಿದ ದಿನದಂದು ಬೆಳಗ್ಗೆ 9.30 ರಿಂದ Mi; 00 ಗಂಟೆ ಒಳಗಾಗಿ 
ಟ್ಯಾಂಕರ್‌, ಸ್ವರಾಜ್‌ ಮಜಡಾ ಇವುಗಳಿಗೆ ರೂ.20,000-00 ರೂ .ಗಳ ಮುಂಗಡ ಠೇವಣಿ ಇಟ್ಟು ರಶೀದಿ ಪಡೆಯತಕ್ಕದ್ದು. 

3. ಯಶಸ್ವಿ ಸವಾಲುದಾರರು ಶೇಕಡಾ 25 ರಷ್ಟು ಹಣವನ್ನು ಹರಾಜಿನ ದಿನದಂದೆ ಪಾವತಿಸಿ ರಶೀದಿ ಪಡೆಯತಕ್ಕದ್ದು. ಇನ್ನುಳಿದ 
ಶೇಕಡಾ 75 ರಷ್ಟು ಹಣವನ್ನು ಸ್ಥಿರೀಕರಣ ಆದೇಶ ತಲುಪಿದ 03 ದಿನಗಳೊಳಗಾಗಿ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಶೇಕಡಾ" 25 
ರಷ್ಟು ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಅಬಕಾರಿ ಅಧೀಕ್ಷಕರು, ವಿಜಾಪೂರ ಜಿಲ್ಲೆ, ಇವರು 
ಹೊಂದಿರುತ್ತಾರೆ. 

4. ಯಶಸ್ವಿ ಸವಾಲುದಾರರು ಚಾಲ್ತಿಯಲ್ಲಿರುವ ದರದಲ್ಲಿ ಮಾರಾಟ ತೆರಿಗೆ ಹಾಗೂ ಇತರೆ ಕರಗಳನ್ನು ಪಾವತಿ ಮಾಡತಕ್ಕದ್ದು. 

5. ಹರಾಜು ನಿರ್ವಹಣಾ ಅಧಿಕಾರಿಯ ನಿರ್ಣಯವೇ ಅಂತಿಮ ನಿರ್ಣಯ. 

6. ಯಶಸ್ವಿ ಸವಾಲುದಾರರು ನೀಡಿರುವ ಸವಾಲನ್ನು ಸ್ಥಿರೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಅಬಕಾರಿ ಅಧೀಕ್ಷಕರು, 
ವಿಜಾಪೂರ ಜಿಲ್ಲೆ, ಇವರು ಹೊಂದಿರುತ್ತಾರೆ. 

ಕೆ. ಆರ್‌. ಗೌಡ್ರ 
ಪಿ.ಆರ್‌.266 ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು, ವಿಜಾಪೂರ ಜಿಲ್ಲೆ, ವಿಜಾಪೂರ. 


